ಸಂಚಿಕೆ 6 | ಸಂಪುಟ 2 ಆಗಸ್ಟ್‌ 2೦೭2೦೨ 


DE DED uy 


/W) 
Wee 
14 
ಅಲಿವೆಂಬುದು ಅಕ್ಷಯ 


ಜೀವಕ್ಕೆ ಬೇಡದ ಬದುಕಿಗೆ 
ಬೆಲೆ ಕೊಡುವ ಲೋಹ 


ಡಾಹಲಿ 


Editor-in-Chief 
Nakul Parashar 


Advisors 
Prof. S. Ayyappan 
Dr. T. V. Venkateswaran 


Editor 
Kollegala Sharma (A.S.K.V.S.Sharma) 


Production 
Amruteswari, B. 


Cover Design & Layout 


Kumar S 


Address for Correspondence 
Kutuhali, C/0 Karnataka Science 6 
Technology Academy, 

Prof UR Rao Science Centre, 
Major Sandip Unnikrishnan Road 
Horticultural Sciences College Campus 
Near Doddabettahalli Extension Bus Stop 
Vidyaranyapura PO, Yalahanka 
Bengaluru-560097, Karnataka 
Or 
Kutuhali, KSTA Office, V-LEAD 
CA2, KIADB industrial housing area, Heb- 
bal, Ring Rd, Mysuru - 570018, Karnataka 


Telephone 
91-9886640328 | 91-080-2972550 


Email 
kutuhalikannada@gmail.com 
ksta.gok@gmail.com 


Website 
www.kstacademy.in/kn/kutuhali 


Vigyan Prasar and KSTA are not responsible for 
the statements/opinions expressed and photo- 
graphs used by the authors in their articles/write- 
ups published in Kutuhali Articles, excerpts 
from articles published in Kutuhali may be 
freely reproduced with due acknowledgment/ 
Credit provided periodicals in which they are 
reproduced are distributed free. 


ಉಚಿತವಾಗಿ ವಿತರಿಸಲಾಗುವ ಪತ್ರಿಕೆಗಳು ಹಾಗೂ ಇತರೆ 
ಮಾಧ್ಯಮಗಳಲ್ಲಿ ಕುತೂಹಲಿಯಲ್ಲಿ ಪ್ರಕಟವಾದ ಲೇಖನಗಳನ್ನು 
ಆಕರಗಳನ್ನು ನಮೂದಿಸಿ ಪೂರ್ಣವಾಗಿ ಅಥವಾ ಆಂಶಿಕವಾಗಿ 
ಮರುಬಳಕೆ ಮಾಡಿಕೊಳ್ಳಲು ಮುಕ್ತ ಅನುಮತಿ ಇದೆ 


9 


ಮಾನವನ ಅನುಪಮ ಸೃಷ್ಟಿ 
ಮ 


| ಟ್ರಿಂ ತ ೯ 


ಆಗ್ನೇಯ ಏಶಿಯಾದ 
ಜನಪ್ರಿಯ ಹಣ್ಣು 


ರಾಂಬೂಟಾನ್‌ 
*ಸೀಮಾ ಕುಲಕರ್ಣಿ 


ಕೆ ಎಸ್ಟು ಕಣಣ6ಪಣ೧[15 ೦೨ 
ಅ ಜಯರಾಮ ಚಾರಿ 


ಹುಷ್ತಗಟ್ಟದ ಐಜ್ಞಾನ ಕಐತೆಗಳು 6) 
= a 
9 ಶಶಿಧರ ಢೊಂಂಗ್ರೆ 


ಸಗ MT OL ಮಾಸವನನೆ ಪಪ್ಪ 
ಷು ಥೆ ಶ ಮೂಲ:ಸುಬೋಧ ಜಾವಡೆಕರ್‌ 
ಅ ಅಮೃತೇಶ್ವರಿ ಬ ಕನ್ನಡಕ್ಕೆ: ಡಿ ಡಿ ಪಟಾಡೆ 


ಕ್ಷೌಡಣಣ* mono: wedcidried 
ಪ]೦ಟು ಜಣಸಿದ ಐಿ್ಛಾಣು ಲಿ 
ಅ ಎನ್‌. ಅನಂತ ಪದನಾಭ 
ಆಕಾಶ ನಕ್ಷೆ | 18 | ವಿಕ್ರಮ ಮತ್ತು ಬೇತಾಆಸ ಕತೆಗಳು | 33 


1922ನೇ ಇಸವಿಯಲ್ಲಿ 
ಜನಿಸಿದ ಖ್ಯಾತ ವಿಜ್ಞಾನಿಗಳ 
ಚುಟುಕು ಜೀವನ ಚರಿತ್ರೆ 


ನಿರ್ದೇಶಕರ 
ಮನದಿಂದ 


ನಹುಲ್‌ ಪರಾಶರ 


ಭಾರತೀಯ ವಿಜ್ಞಾನ ಮತ್ತು ತಂತ್ರಜ್ಞಾನ ಕ್ಷೇತ್ರಕ್ಕೆ ಅವರ 
ಕೊಡುಗೆಯನ್ನು ಸ್ಮರಿಸೋಣ. ಅದರಲ್ಲಿಯೂ ಈ ಎಪ್ಪತ್ತೈದನೆಯ 
ಟ ಸ್ವಾತಂತ್ರ್ಯೋತ್ಸವವನ್ನು ಆಚರಿಸುವ ಸಂದರ್ಭದಲ್ಲಿ ಹಾಗೂ ಇನ್ನಷ್ಟು 
ತ್ವರಿತಗತಿಯಲ್ಲಿ ಅಭಿವೃದ್ಧಿಯಾಗಲಿರುವ ಅಮೃತಕಾಲವೆನ್ನುವ 
ಮುಂದಿನ ಇಪ್ಪತ್ತೈದು ವರ್ಷಗಳ ಹೊಸ್ತಿಲನ್ನು ದಾಟಲಿರುವಾಗ 
ಅವರನ್ನು ನೆನಪಿಸಿಕೊಳ್ಳೋಣ 


ಜಾಗ ಶೋಧನೆ, ಅಭಿವೃದ್ಧಿ. ನವಶೋಧಗಳಲ್ಲಿ ಭಾರತೀಯ ವಿಜ್ಞಾನ ಮತ್ತು ತಂತ್ರಜ್ಞಾನ ತಕ್ಕಷ್ಟು 
ಸಲ್ಲು ಸಾಧಿಸಿದೆ. ಈ ಗತಿಯ ಫಲಗಳನ್ನು ನಾವು ಇದೀಗ ಸುದ್ದಿ ಮಾಡುತ್ತಿರುವ ವಿಜ್ಞಾನ 
ಮತ್ತು ತಂತ್ರಜ್ಞಾನ ಆಧರಿಸಿದ ಸ್ಟಾರ್ಟ್‌ಅಪ್‌ಗಳ ಸಂಖ್ಯೆ ಹಾಗೂ ವೈವಿಧ್ಯಗಳಲ್ಲಿ ಕಾಣುತ್ತೇವೆ. "ಅದರಲ್ಲಿಯೂ 
ಭಾರತದ ಸ್ಥಾತಂತ್ರೊ ನೌತ್ತವದ ಶತಮಾನೋತ್ಸವದ ಹಾದಿಯಲ್ಲಿ ಇನ್ನು ಕೇವಲ ಇಪ್ಪತ್ತೆ ದೇ ನಡೆಗಳಿರುವಾಗ 
ಇಂತಹ ಇನ್ನೂ ಹಲವು" ಸ್ಟಾರ್ಟ್‌ಅಪ್‌ಗಳು 'ಪುಟಗೊಳ್ಳುತ್ತಿವೆ' ಎನು ಪುದು ಖಿ ಜೊತೆಗೆ ಹೆಮ್ಮೆಯ 
ಸಂಗತಿ. 

ಈ ಎಪ್ಪತ್ತೈದು ವರ್ಷಗಳ ಪಯಣದಲ್ಲಿ ನಮ್ಮ ಅಮೋಘ ಪರಂಪರೆಯನ್ನು ದಾಟಿ ಬಹಳಷ್ಟು 
ಮುಂದೆ ಸಾಗಿದ್ದೇವೆ. ನಾವೀಗ ಇರುವ ನೆಲೆಯನ್ನು ತಲುಪಲು ಹಾದಿ ಮಾಡಿಕೊಟ್ಟವರನ್ನು ಸ್ಮರಿಸುವುದಕ್ಕೆ 
ಇದೀಗ ಸಮಯ ಬಂದಿದೆ. ಡಾ. ಶಾಂತಿ ಸ್ವರೂಪ ಭಟ್ನಾಗರ್‌ ಎಂಬ ವಿಜ್ಞಾನಿ "ಕಲನಶಾಸ್ತ್ರದ ಹಲವು 
ಸಮಸ್ಯೆಗಳಿಗೆ ಪರಿಹಾರ ನೀಡಿದ್ದರ ಜೊತೆಗೇ ದೇಶದಲ್ಲಿನ ಸಂಶೋಧನಾಲಯಗಳನ್ನು ಸ್ಥಾಪಿಸಿದರು. 
ಭಾರತದ ಸಂಶೋಧನಾಲಯಗಳ ಸ್ಥಾಪಕ ಎಂದೇ ಹೆಸರುವಾಸಿಯಾದ ಈತ ಸುಪ್ರಸಿದ್ದ ಸಿಎಸ್‌ಐಆರ್‌ 
ಸಂಸ್ಥೆಗಳ ಸ್ಥಾಪಕ ಮಹಾನಿರ್ದೇಶಕ "ಹಾಗೂ ವಿಶ್ವವಿದ್ಯಾನಿಲಯ ಧನಸಹಾಯ ಆಯೋಗದ ಮೊದಲ 
ಅಧ್ಯಕ್ಷರಾಗಿದ್ದರು. ಭಾರತೀಯ ಪರಮಾಣು ಯೋಜನೆಯ ಜನಕ ಡಾ. ಹೋಮಿ ಜಹಾಂಗೀರ್‌ ಭಾಭಾ 
ಸುಪ್ರಸಿದ್ದ ಬಾಬಾ ಪರಮಾಣು ಸಂಶೋಧನಾ ಕೇಂದ್ರ (8೩0 ಹಾಗೂ ಟಾಟಾ ಮೂಲವಿಜ್ಞಾನ 
ಸಂಶೋಧನಾ ಸಂಸ್ಥೆ (TIFR)Nಳನ್ನು ಸ್ಥಾಪಿಸಿದರು. ಡಾ. ವಿಕ್ರಂ ಅಂಬಾಲಾಲ್‌ ಸಾರಾಭಾಯಿ ರಾಷ್ಟ್ರದಲ್ಲಿ 
ಅಂತರಿಕ್ಷ ಸಂಶೋಧನೆಯನ್ನು ಆರಂಭಿಸಿ, ಇಸ್ರೋ ಸಂಸ್ಥೆಗೆ ಅಡಿಗಲ್ಲಿಟ್ಟರು. ಡಾ. ಸುಬ್ರಮಣ್ಯಂ ಚಂದ್ರಶೇಖರ್‌ 
ಹಾಗೂ ಡಾ. ಹರಗೋಬಿ೦ದ ಖೊರಾನಾ ತಮ್ಮ ಸಂಶೋಧನೆಗಾಗಿ ನೋಬೆಲ್‌ ಪ್ರಶಸ್ತಿ ಪಡೆದ ಭಾರತೀಯ 
ಮೂಲದ ವಿಜ್ಞಾನಿಗಳು. ಡಾ. ಸುಬ್ರಮಣ್ಯಂ 'ಚಂದಕೇಖರ್‌ ಅವರು ತರ್ಕಿಸಿದ "ಚಂದ್ರಶೇಖರ್‌ ಮಿತಿ 
ಎನ್ನುವುದು ತಾರೆಗಳ ರಚನೆಯನ್ನು ಅರಿಯುವುದಕ್ಕೆ ನೆರವಾದ ಅಮೂಲ್ಯ ಪರಿಕಲ್ಪನೆ. 

ಪ್ರೊ. ಪ್ರಶಾಂತ ಚಂದ್ರ ಮಹಲನೋಬಿಸ್‌ ಭಾರತದಲ್ಲಿ ಸಂಖ್ಯಾಶಾಸ್ತ್ರದ ಅಧ್ಯಯನಗಳ ಜನಕ. ಈತ 
ನಮಗೆ ಸುಪ್ರಸಿದ್ಧ ಇಂಡಿಯನ್‌ ಸಂಖ್ಯಾವಿಜ್ಞಾನ ಸಂಶೋಧನಾಲಯ ಗೆ) ನೀಡಿದರು. ಡಾ. ಜಿ.ಎನ್‌. 
ರಾಮಚಂದ್ರನ್‌ "ಎಂಬ ಸುಪ್ರಸಿದ್ಧ ಭೌತವಿಜ್ಞಾನಿ ಕೊಲಾಜೆನ್‌ ಎನ್ನುವ ಪ್ರೊಟೀನು ಮೂರು ಎಳೆಗಳ 
ಸುರುಳಿ ಎಂಬುದನ್ನು ಅನಾವರಣಗೊಳಿಸಿದರು. ರಾಮಚಂದ್ರನ್‌ ಪ್ಲಾಟ್‌ ಎನ್ನುವ ಎಕ್ಸ್‌ರೇ ಚಿತ್ರೀಕರಣ 
ವಿಧಾನ ಪ್ರೊಟೀನು ರಚನೆಯ ಅಧ್ಯಯನದಲ್ಲಿ ಬಳಕೆಯಲ್ಲಿದೆ. ಕಳೆದ ಎಪ್ಪತ್ತೆ ದು ವರ್ಷಗಳಲ್ಲಿ ದೇಶದ 
ವಿಜ್ಞಾನ ಮತ್ತು ತಂತ್ರಜ್ಞಾನದ ಮುನ್ನಡೆಗೆ ಕೊಡುಗೆ ನೀಡುವುದರಲ್ಲಿ ಮಹಾ ವಿಜ್ಞಾನಿಗಳೂ ಹಿಂದೆ 
ಬೀಳಲಿಲ್ಲ. ಮಲೇರಿಯಾ ಹಾಗೂ ಅಪಸ್ಮಾರಗಳಿಗೆ ಬೇಕಾದ ಔಷಧಗಳನ್ನು ಡಾ. ಅಸೀಮಾ ಚಟರ್ಜಿ 
ಎನ್ನುವ "ಸುಪ್ರಸಿದ್ಧ ಸ ಸಾವಯವ ರಸಾಯನವಿಜ್ಞಾನಿ ರೂಪಿಸಿದರು. 15ನೇ ಪುಟ ನೋಡಿ ೨ 


ಜೀವಕ್ಕೆ ಬೇಡಔ ಔದುಕ್ಶಿಗ 


ಬೆಲೆ ಕೊಡುವ ಲೋಹ 


ಮೊನ್ನೆ ಭಾರತದಲ್ಲಿ 
ಹೊಸದೊಂದು ಚಿನ್ನದ 
ನಿಕ್ಷೇಪ ಪತ್ತೆಯಾಗಿದೆ. 
ಅನ್ನಾಹಾರಗಳಂತೆ ಅವಶ್ಯಕ 
ವಸ್ತುವಲ್ಲದಿದ್ದರೂ ಚಿನ್ನದ ಬಗ್ಗೆ 
ಅರುವ ಆಸಕ್ತಿ ಹಾಗೂ ಅದು 
ನಮ್ಮ ನಾಗರೀಕತೆಯ ಮೇಲೆ 
ಬೀರಿರುವ ಪ್ರಭಾವ ಅನನ್ಯ. 


₹7] 


ದಾಸ್‌ ಎನ್ನುವ ರಾಜ ಚಿನ್ನದ ಮೇಲಿನ ವ್ಯಾಮೋಹದಿಂದ ತಾನು ಮುಟ್ಟಿದ್ದೆಲ್ಲ 
ಚಿನ್ನವಾಗಬೇಕು ಎನ್ನುವ ವರವನ್ನು ಪಡೆದ. ಇದರಿಂದ ತನ್ನ ಮಗಳನ್ನು 
ಮುಟ್ಟಿದಾಗ ಅವಳು ಚಿನ್ನದ ಬೊಂಬೆಯಾಗಿ, ಅವನು ಪಡೆದ ವರವೇ ಶಾಪವಾದ ಕಥೆ 
ನಿಮಗೆ ಗೊತ್ತಿರಬಹುದು. ಎಲ್‌ ಡೊರಾಡೋ ಎಂಬ ರೆಡ್‌ ಇಂಡಿಯನ್‌ ಆಡಳಿತಗಾರ ಹಬ್ಬ 
ಹರಿದಿನಗಳಲ್ಲಿ ಚಿನ್ನದ ಪುಡಿಯನ್ನು ತನ್ನ ದೇಹದ ತುಂಬಾ ಮೆತ್ತಿಸಿಕೊಳ್ಳುತ್ತಿದ್ದನಂತೆ. ಹೀಗೆ 
ಚಿನ್ನದ ಬಗ್ಗೆ ನಮಗಿರುವ ವ್ಯಾಮೋಹ ಇಂದು ನಿನ್ನೆಯದಲ್ಲ, ಪುರಾತನ ಕಾಲದಿಂದಲೂ ನಾವು 
ಚಿನ್ನವನ್ನು ಮೌಲ್ಯವಾದುವೆಂದು ಪರಿಗಣಿಸಿದ್ದೇವೆ. ಭೂಮಿಯ ಮೇಲೆ ಚಿನ್ನವೆಂಬ ಹಳದಿ 
ಲೋಹ ಎಲ್ಲೆಲ್ಲಿ ಸಿಗುತ್ತಿತ್ತು. ಇದನ್ನು ಹೇಗೆಲ್ಲ ಬಳಕೆಗೆ ತಂದರು ಎನ್ನುವ ಇತಿಹಾಸವಂತೂ ಬಹಳ 
ಕುತೂಹಲಕಾರಿ. ಪ್ರಾಚೀನ ಕಾಲದಲ್ಲಿ ಗಣಿಗಾರಿಕೆಯಿಂದ ಪಡೆದ ಚಿನ್ನ ಇಂದಿಗೂ ಪ್ರಸ್ತುತ ಮತ್ತು 
ಮಿಕ್ಕೆಲ್ಲ ಲೋಹಗಳಿಗಿಂತ ಅತ್ಯಂತ ಆಕರ್ಷಣೀಯವಂತೂ ಹೌದು. ಪ್ರಾಚೀನ ಕಾಲದಲ್ಲಿ ಈಜಿಪ್ಟ್‌ 
ಚಿನ್ನ ಉತ್ಪಾದಿಸುವ ಪ್ರಮುಖ ದೇಶವಾಗಿತ್ತು ನೈಲ್‌ ನದಿಯ ಪೂರ್ವ ದಿಕ್ಕಿನಲ್ಲಿದ್ದ ಕಾಪ್ಟೋಸ್‌ 
(ಇಂದಿನ ಕ್ಲಿಪ್ಸ್‌) ವಿಶ್ವದಲ್ಲೇ ಚಿನ್ನದ ಹೆಸರನ್ನು ರಂಕರಿಸಿದ ಮೊದಲ ಪಟ್ಟಣ. ಅಲ್ಲಿನ ಗಣಿ 
ಕೆಲಸಗಾರರ ಗುಡಿಸಲುಗಳು, ಚಿನ್ನದ ಗಣಿಗಾರಿಕೆ ಸ್ಥಳಗಳಿಗೆ ಹೋಗುತ್ತಿದ್ದ ದಾರಿ, ಚಿನ್ನದ ಅದಿರು 
ಇದ್ದ ಗುಡ್ಡದ ಗುರುತುಗಳು ಇವೆಲ್ಲವನ್ನೂ ದಾಖಲಿಸಿರುವ ಪಪೈರಸ್‌ ಕಾಗದದ ನಕ್ಷೆಯನ್ನು 
ಇಂದಿಗೂ ಇಟಲಿಯ ಟುರಿನ್‌ ಮ್ಯೂಸಿಯಂನಲ್ಲಿ ನೋಡಬಹುದು. 
ರೋಮನ್‌ ವಿದ್ವಾಂಸರಾದ ಹೆರೊಡೊಟಸ್‌, ಸ್ಟಾಬೊ ಮತ್ತು ಪ್ಲಿನಿ ಅವರು ತಮ್ಮ ಗ್ರಂಥಗಳಲ್ಲಿ 
ಈಜಿಪ್ಟ್‌ ಅಲ್ಲದೆ ಚಿನ್ನದ ನಿಕ್ಷೇಪಗಳಿರುವ ಇತರೆ ಪ್ರಮುಖ ಸ್ಥಳಗಳ ಬಗೆಗೂ ಬರೆದಿದ್ದಾರೆ. 
ರೋಮ್‌ ನಗರದಲ್ಲಿಯೂ ಚಿನ್ನದ ನಿಕ್ಷೇಪಗಳಿದ್ದವು. ರೋಮ್‌ ಮಿಲಿಟರಿ ಪಡೆಗಳು ತಾವು 
ಯುದ್ಧದಿಂದ ಗೆದ್ದ ಸ್ಟೇನ್‌, ಬ್ರೆಜಿಲ್‌, ಸೈಬೀರಿಯಾ, ಕೊಲಾಮ, ಕ್ಯಾಲಿಪೋರ್ನಿಯ ದೇಶಗಳಿಂದಲೂ 
ಚಿನ್ನವನ್ನು ವಶಪಡಿಸಿಕೊಳ್ಳುತ್ತಿದ್ದರು ಹಾಗೂ ಬ್ರಿಟಿಷ್‌ ಕೊಲಂಬಿಯಾದಲ್ಲಿ ದೊರೆತ ಚಿನ್ನದ 


ವಿಶ್ವದ ಅತ್ಯ ೦ತ ಹಳೆಯ ಗಣಿನಕ್ಷೆ 
ನಿಕ್ಷೇಪ ಒಂದು ಹೊಸಯುಗವನ್ನೆ ಸೃಷ್ಟಿಸಿ ಸಿತು. ಮುಂದೆ ಆಸ್ಪೇಲಿಯಾದ 


ಲ 


ಪೂರ್ವಭಾಗ, ನ್ಯೂಜಿಲ್ಯಾಂಡ್‌, ಆಸೆ ಸ್ಟೇಲಿಯಾದ ಪಶ್ಚಿಮಭಾಗ, 
ಅಮೆರಿಕೆಯ ತ “ಅಲಾಸ್ಕ ಮತ್ತು ಕೆನಡಾದ 
ಪಶ್ಚಿಮ ಭಾಗಗಳಲ್ಲಿ ಚಿನ್ನದ ಅನ್ವೇಷಣೆಗಳು ಶುರುವಾದವು. 1885 
ರಲ್ಲಿ ದಕ್ಷಿಣ ಆಫ್ರಿಕಾದ ವಿತ್‌ ವಾಟರ್‌ ಸ್ಯಾಂಡ್‌ನಲ್ಲಿ ದೊರಕಿದ ಅತ್ಯ೦ತ 
ದೊಡ್ಡ "ಚಿನ್ನದ ನಿಕ್ಷೇಪವು, ಮೇಲಿನ ಎಲ್ಲಾ ಸ್ಥಳಗಳಲ್ಲಿ ಸಿಕ್ಕ ಚಿನ್ನದ 
ನಿಕ್ಷೇಪಗಳಿಗಿಂತ ಹೆಚ್ಚಿಗೆ ಪ್ರಮುಖವೆನ್ನಿಸಿತು. ಭಾರತದಲ್ಲಿನ "ಆಧುನಿಕ 
ಭೂಸರ್ವೇಕ್ಷಣಾ ಅಸ್ವೇಷ 
ಚಿನ್ನದ ನಿಕ್ಷೇಪಗಳಿದ್ದವು. ಇಲ್ಲಿನ ಅನೇಕ ನದಿ, ಬೆಟ್ಟಗುಡ್ಡಗಳಿಗೆ ಚಿನ್ನದ 
ವಿವಿಧ ಹೆಸರುಗಳಿಂದ ನಾಮಕರಣ ಮಾಡಿರುವುದೇ ಇದಕ್ಕೆ ಸಾಕ್ಷಿ. 
ಆಂಧ್ರಪ್ರದೇಶದ ಸ್ಪರ್ಣಮುಖಿ ನದಿ, ಛತ್ತೀಸಘಡದ ಸೋನಾಜೋರಿ, 
ಬಿಹಾರದ ಸುವರ್ಣರೇಖ, ಕರ್ನಾಟಕದ ಸ್ವರ್ಣ, ತಮಿಳುನಾಡಿನ 
ಹೊನೆ ಯಾರ್‌, ಉತ್ತರಪ್ರದೇಶದ ಸೋನವಾಡಿ ಮತ್ತು ಬೆಟ್ಟಗಳಾದ 
ಕರ್ನಾಟಕದಲ್ಲಿನ ಬಂಗಾರಗಟ್ಟಿ, ಹೊನ್ನೆಗುಡ್ಡ “ಛತ್ತೀಸಘಡದ 
ಸೋನಪಹರಿ ಮತ್ತು ಸೋನಾದೇಓ ಡೊಂಗಿ, ಮೇಘಾಲಯದ ಪಹರ್‌, 
ರಾಜಸ್ಥಾನದ ಸೊನಾರಿಯಾ, ಒಡಿಸ್ಸಾದ ಸುಂದೇಹಿಪಹರ್‌ ಇತ್ಯಾದಿ 
ಭೂಭಾಗಗಳಿಗೆ ಚಿನ್ನದ ಹೆಸರಿದೆ. 

ಆಧುನಿಕ ರಸಾಯನವಿಜ್ಞಾನದ ಮೂಲವೂ ಚಿನ್ನದ ಮೋಹವೇ. 
ಪ್ರಾಚೀನ ರಸವಿದ್ಯೆಯ ಮೂಲ ಗುರಿ ಚಿನ್ನವನ್ನು ಪಡೆಯುವುದಾಗಿತ್ತು. 
ಪ್ರಾಚೀನ ರಸವಿದ್ದೆಯ ತವರೂರು ಎಂಡ ಕರೆಯಲ್ಪಡುವ ಈಜಿಪ್ಟಿನಲ್ಲಿ 
ರಸವಾದಿಗಳು 'ಚಿನ್ನದ ಲೋಹವನ್ನು ಅತ್ಯಂತ ಗೌರವದಿಂದ 
ಪುರಸ್ಕರಿಸುತ್ತಿದ್ದರು ಮತ್ತು ತಮ್ಮ ಸುತ್ತಮುತ್ತಲಿನ "ಪರಿಸರದಲ್ಲಿ ಸಿಗುವ 
ಯಾವುದೇ "ಕಲ್ಪಿನಲ್ಲೂ ಸಹ ಚನ್ನವೇನಾದರೂ ಇರಬಹುದೇ ಎಂದು 
ಪರೀಕ್ಷಿಸದೆ ಬಿಡುತ್ತಿರಲಿಲ್ಲ. ಆಗಿನ್ನೂ ಯಾವುದೇ ಮೂಲವಸ್ತುಗಳನ್ನೂ 
ವೈಜ್ಞಾನಿಕವಾಗಿ ಹೆಸರಿಸದ ಕಾಲ. ಧಾತುಗಳನ್ನು ಚಿತ್ರಸಂಕೇತಗಳ ವ 
ಗುರುತಿಸುತ್ತಿದ್ದರು, ಅದರಲ್ಲಿ ಸೂರ್ಯನ ಚಿತ್ರದಿಂದ ಚಿನ್ನವನ್ನು, ಚಂದನ 
ಚಿತ್ರದಿಂದ ಬೆಳ್ಳಿಯನ್ನೂ ಗುರುತಿಸುತ್ತಿದ್ದರು. ರಸವಿದ್ಯೆ ಎನ್ನುವುದು 
ಎರಡು ಉದ್ದೇಶಗಳಿಂದ. ಅಭಿವೃದ್ಧಿಯಾಯಿತು ಎನ್ನ ಬಹುದು. ಡು 
ಯಾವುದೇ ಕ್ಲದಲೋಹಗಳನ್ನು ಚಿನ್ನವನ್ನಾಗಿ ಸಿಂವರ್ತಿಸುವುದು. 
ಮತ್ತೊಂದು, ನಮ್ಮನ್ನು ಸದಾ ಯುವಕರಾಗಿ ಆರೋಗ್ಯವಂತರಾಗಿ 
ಚಿರನೂತನವಾಗಿಸುವಂತಹ 
ತಯಾರಿಸುವುದು. ಹೀಗೆ ಚಿನ್ನಕ್ಕಾಗಿ ರಸವಾದಿಗಳು ತಾವು 
ವಿದ್ಯೆಯನ್ನೆಲ್ಲ ಪ್ರಯೋಗ ಮಾಡುತ್ತಿದ್ದರು. 


ಕಲಿತ 


ಕಿಸಪೂರ್ವ 8 ನೇ ಶತಮಾನದ ಸಮಯದಲ್ಲಿ ಚಿನ್ನದ ಬಿಲ್ಲೆಗಳನ್ನು 


ಣೆಗಳ ಪಕಾರ. ಭಾರತದ ಹೆಚ್ಚಿನ ರಾಜ್ಯಗಳಲ್ಲಿ 


ಅಮ ಿತ/ಸ್ಪರ್ಶಮಣಿಯನ್ನು 


“ಇತಹುರೂಪಹಲಿ 


ತಯಾರಿಸಿ ಸಾಟಿ ವ್ಯಾಪಾರ ಅಂದರೆ ಬೇರೆ ವಸ್ತುಗಳನ್ನು ಪಡೆಯಲು 
ಮತ್ತು ಕೊಡಲು ವಿನಿಮಯಕ್ಕಾಗಿ ಬಳಸುತ್ತಿದ್ದರು. ಇಂದು ಇದೇ 
ಶುದ್ಧ ಚಿನ್ನದ ಅದಿರನ್ನು ಬಿಲ್ಲೆ ಅಥವಾ ಬಿಸ್ಕೆಟ್ಟುಗಳನ್ನಾಗಿ ತಯಾರಿಸಿ 
ಅಂತರರಾಷ್ಟ್ರೀಯ ವ್ಯಾಪಾರ "ಮತ್ತು ವಿನಿಮಯಕ್ಕಾಗಿ ಬಳಸುತ್ತಿದ್ದೇವೆ. 
ಚಿನ್ನದ ಶುದ್ಧತೆಯನ್ನು "ಕ್ಯಾರಟ್‌ ಮಾನದಲ್ಲಿ ಅಳೆಯಲಾಗುತ್ತದೆ. ಬೇರೆ 
ಯಾವುದೇ 'ಕೋಹಗಳ ಮಿಶ್ರಣವಿಲ್ಲದ ಶುದ್ಧ ಚಿನ್ನ ವನ್ನೇ 24 ಕ್ಯಾರಟ್‌ 
ಎನ್ನುವುದು. ಇತರ ಲೋಹಗಳು ಬೆರೆತಿದ್ದರೆ” ಚ ಚಿನ್ನದ ಸ್ಯೂಚ್ಯಂಕ 
ಕಡಿಮೆ ಆಗುತ್ತದೆ. ಆಭರಣಗಳ ತಯಾರಿಕೆಯಲ್ಲಿ 22 ಕ್ಯಾರಟ್‌ 
ಚಿನ್ನ ಬಳಸಿದ್ದರೆ 22 ಭಾಗ ಚಿನ್ನದ್ದು, ಇನ್ನೆರಡು ಭಾಗದಷ್ಟು ಬೇರೆ 
ಲೋಹವನ್ನು ಬೆರೆಸಲಾಗಿರುತ್ತದೆ. ಶುದ್ಧ ಚಿನ್ನವನ್ನು 1000 ಪಟ್ಟು ಶುದ್ಧ 
ಎಂದು ಗುರುತಿಸಿದರೆ, ಆಭರಣಗಳಿಗೆ ಬಳಸುವ ಚಿನ್ನ 916.7 ರಷ್ಟು 
ಶುದ್ದವಾದದ್ದು. 

ಪ್ರಾಚೀನ ಈಜಿಪ್ಟಿಯನ್ನರು ಚಿನ್ನದ ಲೇಪನದಿಂದ ತಯಾರಿಸಿದ 
ವಸ್ತುಗಳು ಇಂದಿಗೂ ಮ್ಯೂಸಿಯಂಗಳಲ್ಲಿ ಕಾಣಸಿಗುತ್ತವೆ. ಮೊದಲು 
ಚಿನ್ನದ ದಪ್ಪ ತಗಡುಗಳನ್ನು 1 ಚ ಶುರು ಮಾಡಿ. ನಂತರ ತಂತ್ರಜ್ಞಾನ 
ಬೆಳೆದಂತೆಲ್ಲ ಲೋಹದ ತೆಳುಹಾಳೆಗಳನ್ನು ಮಾಡಲು ಸಾಧ್ಯವಾಯಿತು. 

ಚಿನ್ನದ. ಮೇಲೆ ಮೋಹ ಇರುವುದಕ್ಕೆ ಕಾರಣವಿದೆ. ಅದು 
ಅಸಾಮಾನ್ಯ ಲೋಹ. ಸಾಮಾನ್ಯವಾಗಿ ಇತರೆ ಲೋಹಗಳು ಗಾಳಿ, 
ನೀರಿನೊಂದಿಗೆ ವರ್ತಿಸಿ ಲೋಹದ ಆಕ್ಸೈಡುಗಳಾಗುತ್ತವೆ. ಅಥವಾ ತುಕ್ಕು 
ಹಿಡಿಯುತ್ತವೆ. ಅವುಗಳ ಮೇಲ್ಮೈ ಮಾಸಲಾಗುತ್ತದೆ. ಆದರೆ ಚಿನ್ನಕ್ಕೆ 
ಗಾಳಿ, ಮಳೆಗೆ ಮಾಸದ ವಿಶೇಷ ಗುಣವಿದೆ. ಹೀಗಾಗಿ ಇದು ಜನಪ್ರಿಯ. 
ಚಿನ್ನವನ್ನು ಲೋಹ ಅಥವಾ ಮರದ ವಸ್ತುಗಳ ಮೇಲೆ ಲೇಪಿಸಿ ಗಾಳಿ 
ಮಳೆಯಿಂದ ಸಂರಕ್ಷಿಸಬಹುದೆಂಬುದನ್ನು ಪ್ರಾಚೀನ ಕಾಲದಲ್ಲಿಯೇ 
ಕಂಡುಕೊಂಡಿದ್ದರು. ತಾಮ್ರದ ಲೋಹದ ಮೇಲೆ ಚಿನ್ನವನ್ನು ಲೇಪನ 
ಮಾಡುವಾಗ ಲೋಹವನ್ನು ಬಿಸಿ ಮಾಡಲಾಗುತ್ತಿತ್ತು ಅಥವಾ ಚಿನ್ನದ 
ಲೇಪನವು ಗಟ್ಟಿಯಾಗಿ ಕೂರಲು ಸಹಾಯಕವಾಗುವಂತೆ ಪಾದರಸವನ್ನು 
ಬಳಸಲಾಗುತ್ತಿತ್ತು ಲೋಹದ ಮೇಲೆ ಚಿನ್ನದ ಲೇಪನವನ್ನು ಮಾಡಲು 
ಎರಡು ವಿಧಾನಗಳನ್ನು 
ಕಂಡುಕೊಂಡಿದ್ದರು. ಮೊದಲನೆಯ 
ವಿಧಾನದಲ್ಲಿ ಪಾದರಸವನ್ನು ಶುದ್ಧ 
ತಾಮ್ರದ ಮೇಲೆ ಹರಡಲಾಗುತ್ತಿತ್ತು. 
ಪಾದರಸವು ಶುದ್ಧ ತಾಮ್ರವನ್ನು 
ತನ್ನಲ್ಲಿ ಕರಗಿಸಿಕೊಂಡು 
ತೆಳುವಾದ ಮಿಶ್ರಲೋಹವನ್ನು 
ಹುಟ್ಟುಹಾಕುತ್ತಿತ್ತು. ಇದರ 
ಮೇಲೆ ಚಿನ್ನದ ಹಾಳೆಗಳನ್ನು 
ಅಂಟಿಸಲಾಗುತ್ತಿತ್ತು. ನಂತರ 
ಹೆಚ್ಚುವರಿ ಪಾದರಸವನ್ನು 
ತೆಗೆಯಲಾಗುತ್ತಿತ್ತು. ಎರಡನೆಯ 
ವಿಧಾನದಲ್ಲಿ ಚಿನ್ನದ ಹಾಳೆಯನ್ನು 
ಪಾದರಸದಲ್ಲಿ ಅದ್ದಿ, ಇದರ 
ಮಿಶ್ರಲೋಹವನ್ನು ತಾಮದ 
ಲೋಹದ ಮೇಲೆ ಹಚ್ಚಲಾಗುತ್ತಿತ್ತು. 
ಹೆಚ್ಚುವರಿಯಾದ ಪಾದರಸವನ್ನು 
ಬಿಸಿ ಮಾಡಿ ತೆಗೆಯಲಾಗುತ್ತಿತ್ತು. 
ಈ ಎರಡೂ ವಿಧಾನಗಳಲ್ಲಿಯೂ 
ತೆಗೆಯುತ್ತಿದ್ದ ಹೆಚ್ಚುವರಿ ಪಾದರಸದ ಧೂಮವು ಅಲ್ಲಿ ಕೆಲಸ ನಿರ್ವಹಿಸುವ 
ಕೆಲಸಗಾರರಿಗಷ್ಟೇ ಅಲ್ಲದೆ ಸುತ್ತಮುತ್ತ ವಾಸಿಸುವ ಜನರ ಆರೋಗ್ಯದ 
ಮೇಲೆ ಕೂಡ ದುಷ್ಪರಿಣಾಮವನ್ನು ಬೀರುತ್ತಿತ್ತು. 


ಪ್ರಾಚೀನ ಈಜಿಪ್ಟಿಯನ್ನರು ಮರದ 


ಪ್ರತಿಮೆಯ ಮೇಲೆ ಚಿನ್ನದ 
ಹಾಳೆಯನ್ನು ಲೇಪಿಸಿರುವುದು 


೫ 


೫81] FH 


ಹ. 


ಕ A NR te 
ಸೇಂಟ್‌ ಪೀಟರ್ಸಬರ್ಗ್‌ನಲ್ಲಿ 1818 ರಿಂದ 1858ರ ಮಧ್ಯೆ 40 ವರ್ಷಗಳ 
ಕಾಲ ತೆಗೆದುಕೊಂಡು ಚಿನ್ನದ ಲೇಪನ ಮಾಡಲಾದ ಸೇಂಟ್‌ ಐಸಾಕ್‌ 
ಕೆಥೆಡಲ್‌ನ ಚರ್ಚಿನ ಶಿಖರ. 

ಗಾಜು, ಪಿಂಗಾಣಿ ಮತ್ತು ಮಣ್ಣಿನ ಮಡಿಕೆಗಳ ಅಂಚುಗಳನ್ನು ಮತ್ತು 
ದೊಡ್ಡದಾದ ಹೂದಾನಿಗಳನ್ನು ಮಿರುಗುವ ಚಿನ್ನದಿಂದ ಅಲಂಕರಿಸಿದರೆ 
ಅದು ಆಯಾ ಉದ್ಯಮಕ್ಕೆ ಕಳೆ ತರುವ ಪ್ರಮುಖ ಲಕ್ಷಣವೇ ಹೌದಾಗಿತ್ತು. 
ಚೀನಿಯರು ಚಿನ್ನದ ತೆಳು ಹಾಳೆಯನ್ನು ನಾರಗಸೆಯೆಣ್ಣೆ (1170666 
oi) ಅಥವಾ ಸೀಸದ ಆಕ್ಸೈಡ್‌ ಅಥವಾ ಮೊಟ್ಟೆಯ ಬಿಳಿಭಾಗದ 
ಮಿಶ್ರಣದೊಂದಿಗೆ ಗಾಜು, ಪಿ೦ಗಾಣಿ ಮತ್ತು ಮಣ್ಣಿನ ಮಡಿಕೆಗಳ ಮೇಲೆ 
ಲೇಪಿಸಿದರು ಆದರೆ ಲೇಪನ ಮಾಡಿದ ಚಿನ್ನವು ಬಹುದಿನಗಳವರೆಗೆ 
ನಿಲ್ಲುತ್ತಿರಲಿಲ್ಲ. 1650 ರಲ್ಲಿ ಜರ್ಮನ್ನಿನ ರಸಾಯನ ವಿಜ್ಞಾನಿ 
ಆಯಂಡ್ರಿಯಾಸ್‌ ಕ್ಯಾಸಿಯಸ್‌, ನೇರಳೆ ಬಣ್ಣದ ವರ್ಣದ್ರವ್ಯವೊ೦ದನ್ನು 
ಗಾಜು ಮತ್ತು ಪಿಂಗಾಣಿ ವಸ್ತುಗಳ ಮೇಲೆ ಅಲಂಕರಿಸಲು ಆವಿಷ್ಯರಿಸಿದನು. 
ನೇರಳೆ ಬಣ್ಣದ ವರ್ಣದ್ರವ್ಯಕ್ಕೆ ಪ್ರಮುಖ ಕಾರಣ ಚಿನ್ನವನ್ನು ಅತ್ಯಂತ ಸಣ್ಣ 
ಗಾತ್ರಕ್ಕೆ ತಂದಿರುವುದಾಗಿತ್ತು ಇಂದು ನಾವು ನ್ಯಾನೋಗಾತ್ರದ ಅಣುಗಳು 
ಎಂದು ಕರೆಯುವ ಆ ಗಾತ್ರದ ಚಿನ್ನದ ಅಣುಗಳು ಹೊಳೆಯುವ ನೇರಳೆ 
ಬಣ್ಣಕ್ಕೆ ಕಾರಣ. (ನ್ಯಾನೋ ಗಾತ್ರದ ವಸ್ತುಗಳ ಬಣ್ಣ ಯಾವಾಗಲೂ 
ಸಾಮಾನ್ಯ ಗಾತ್ರದ ವಸ್ತುಗಳಿಗಿಂತಲೂ ಬೇರೆಯದೆ ಬಣ್ಣದಾಗಿರುತ್ತವೆ). 

ಚಿನ್ನವು ಇತರ ಲೋಹಗಳಂತೆ, ಬೇರೆ ಧಾತುಗಳೊಂದಿಗೆ ಬೆರೆತಿರದೆ, 
ಚೊಕ್ಕ ಬಂಗಾರದ ರೂಪದಲ್ಲಿಯೇ ಶಿಲೆಗಳಲ್ಲಿ ರೂಪುಗೊಂಡಿರುತ್ತದೆ. 
ಬಂಗಾರದ ಜೊತೆಗೆ ಸ ಸ್ಪಲ್ಪ ಮಟ್ಟಿನ ಬೆಳ್ಳಿಯ ಅಂಶ ಸೇರಿರುತ್ತದೆ. ಚಿನ್ನವು 
ಅನೇಕ ಬೇರೆಯ ಅದಿರುಗಳ "ಶಿಲೆಗಳಲ್ಲಿಯೂ ಕ೦ಡುಬರುತ್ತದಾದರೂ, 
ಅವುಗಳಲ್ಲಿ ಪ್ರಮಾಣ ಕಡಿಮೆ. ಭೂಮಿಯ ಮೇಲೆ ಚಿನ್ನವು 
ಬೆಣಚಿನ ರೂಪದ ಸಿರಗಳಲ್ಲಿ ಕಣರೂಪವಾಗಿ, ಎಳೆಎಳೆಯಾಗಿ. 
ಜ್ಞಾಲಾಮುಖಿಗಳಿಂದ ಹೊರಬಿದ್ದ ಲಾವಾ ಸ್ತರಗಳಲ್ಲಿರುವ ಗಂಧಕದೊಡನೆ 


TT 


ಗಾಜಿನ ವಸ್ತುಗಳ ಮೇಲೆ ನೇರಳೆ ಬಣ್ಣದ ಚಿನ್ನದ ಲೇಪ 


ಆಗಸ್ಟ್‌ 2೦೩೩ —{6) 
ಚಿನ್ನದ ಉಪಯೋಗ 


ಮಿರುಮಿರುಗುವ ಹೊಂಬಣ್ಣದ (ಹಳದಿ ಹೊಳಪಿನ) ಮತ್ತು ಕಾಲ 
ಕಳೆದರೂ ಬಣ್ಣ ಮಾಸದ, ತುಕ್ಕು ಹಿಡಿಯದ, ಕಿಲುಬುಗಟ್ಟದ 
ಗುಣವನ್ನು ಹೊಂದಿರುವ ಚಿನ್ನವು ಎಲ್ಲಾ ಲೋಹಗಳಿಗಿಂತ ಅತೀ 
ಹೆಚ್ಚು ಮನ್ನಣೆಯನ್ನು ಪಡೆದಿದೆ. ಇದರ ಸಾಪೇಕ್ಷ ಸಾಂಧ್ರತೆ 
19.3. ಅಂದಿನ ಕಾಲದಲ್ಲಿಯೇ ಅಲಂಕಾರಿಕ ವಸ್ತುಗಳು ಮತ್ತು 
ಆಭರಣಗಳ ತಯಾರಿಕೆಯಲ್ಲಿ ಅತ್ಯಂತ ವಿಶೇಷವಾಗಿ ಬಳಸಲಾಗಿದೆ. 
ಅಷ್ಟೇ ಅಲ್ಲದೆ ಧಾರ್ಮಿಕ ಆಚರಣೆಗಳಲ್ಲಿನ ದೇವರ ವಿಗ್ರಹಗಳು 
ಮತ್ತು ಕಲಾಕೃತಿಗಳನ್ನು ತಯಾರಿಸಲು ಕೂಡ ಬಳಸಲಾಗಿದೆ. 
ಧ್ಯಾನದಂತೆ ಈ ಲೋಹದ ಬಗ್ಗೆ ಆಳವಾದ ಅಧ್ಯಯನ ಕೈಗೊಂಡದ್ದರ 
ಫಲವಾಗಿ ಚಿನ್ನದ ತುಣುಕುಗಳನ್ನು ಹಾಳೆ(ತಗಡು)ಗಳನ್ನಾಗಿಯೂ 
ಮತ್ತು ದಾರದಂತೆ ಎಳೆ(ತಂತಿ)ಯನ್ನಾಗಿಯೂ ಮಾಡಬಹುದೆಂದು 
ಅರಿತು ಈಜಿಪ್ಟಿನಲ್ಲಿ ಮೃತದೇಹದ ಮುಖಗಳಿಗೆ ಮುಖವಾಡಗಳನ್ನು 


ಮಾಡಿ ಹಾಕುತ್ತಿದ್ದರು. ಪ್ರಾಚೀನ ಈಜಿಪ್ಟಿಯನ್ನರ ಸಮಾಧಿಗಳಲ್ಲಿ 
ಬಳಿ ದೊರಕುತ್ತಿದ್ದ ಚಿನ್ನದ ಮುಖವಾಡಗಳು, ಅಧ್ಭುತ ಚಿನ್ನದ 


ಆಭರಣಗಳು ಅವರ ಕಲಾ ನೈಪುಣ್ಯತೆಗೆ ಸಾಕ್ಷಿ ಎನ್ನಬಹುದು. 
ಚಿನ್ನದ ತುಣುಕನ್ನು ಬಗ್ಗಿಸಿ, ಬಾಗಿಸಿ ಎಳೆದು ದಾರಗಳನ್ನಾಗಿ 
ಮಾಡುವ ವಿಶೇಷ ಗುಣದಿಂದ ಒಂದು ಗ್ರಾಮ್‌ ಚಿನ್ನವನ್ನು 
ಸುಮಾರು ಮೂರು ಕಿಲೋಮೀಟರ್‌ ಉದ್ದದ ಎಳೆಯನ್ನಾಗಿಸಿ, ಈ 
ಎಳೆಗಳನ್ನು ಕಸೂತಿಕೆಲಸದಲ್ಲಿ ಮತ್ತು ನೇಯ್ಗೆಯಲ್ಲಿ ಬಳಸಬಹುದು. 


ಬೆರೆತು ಸ್ತರ ರೂಪದಲ್ಲಿ, ಪಟ್ಟೆಯಾಕಾರದ ಕಬ್ಬಿಣ ಸ್ತರಪ೦ಕ್ತಿ (Banded 
Iron ore formation), ಕದ೦ಬ ಶಿಲೆ (Conglomerate) ಗಳಲ್ಲಿ, ಜಲಜ 
ಶಿಲೆಯಲ್ಲಿ ಕಂಡುಬರುವ ಗೇವ್ಯಾಕ್‌(Greywacke) ಶಿಲೆಗಳಲ್ಲಿ, ನದಿಗಳ 
ಮೆಕ್ಕಲು ಮಣ್ಣಿನಲ್ಲಿ, ಶಿಲಾಸ್ತರಗಳ ಮೇಲಿರುವ ಮುರಗಲ್ಲು ಅಥವಾ 
ಜಂಬಿಟ್ಟಿಗೆಯಲ್ಲಿ ಹೀಗೆ ಅನೇಕ ರೂಪಗಳಲ್ಲಿ ದೊರೆಯುತ್ತದೆ. 
ರಸಾಯನ ವಿಜ್ಞಾನ ಮತ್ತು ಲೋಹವಿಜ್ಞಾನದ ಕುರಿತು ಅಷ್ಟೇನು 
ತಿಳಿಯದಿದ್ದ ಸಮಯದಲ್ಲಿ ಕೊಡ ಚಿನ್ನವನ್ನು ಅತ್ಯಂತ ಸರಳವಾಗಿ 
ಸಂಸ್ಕರಿಸುವ ವಿಧಾನವನ್ನು ನಮ್ಮ ಪೂರ್ವಜರು ಕಂಡುಕೊಂಡಿದ್ದರು. 
ದೊಡ್ಡದಾದ ಪಾತ್ರೆಯೊಂದರಲ್ಲಿ” ಚಿನ್ನದ ಅದಿರಿನ ಪುಡಿಯನ್ನು 
ತೆಗೆದುಕೊಂಡು ನೀರಿನಿಂದ ತೊಳದು ಮರಳು ಹಾಗೂ ಮಣ್ಣಿನಿಂದ 
ಸುಲಭವಾಗಿ ಬೇರ್ಪಡಿಸಲಾಗುತ್ತಿತ್ತು ಇದಕ್ಕೆ ಪ್ರಮುಖ ಕಾರಣ ಚಿನ್ನ 
ಎನ್ನುವ ಭಾರಿ ಲೋಹ. ಅದರ ಸಾಪೇಕ್ಷ ಸಾಂದ್ರತೆ ಹೆಚ್ಚು ಕಠಿಣ 
ಪರಿಶ್ರಮದಿಂದ ಕೈನಿಂದಲೇ ಮಾಡುತ್ತಿದ್ದ ಈ ಕೆಲಸಗಳೆಲ್ಲವು ವಿಜ್ಞಾನ 
ಮತ್ತು ತಂತ್ರಜ್ಞಾನದ ಕೃಪೆಯಿಂದ ಸುಲಭವಾಯಿತು. 
ಯಂತ್ರೋಪಕರಣಗಳು ಅಭಿವೃದ್ಧಿಗೊಂಡ ನಂತರ ಬರಿಯ ಶುದ್ಧ 


ಪ್ರಾಚೀನ ಈಜಿಪ್ಟಿಯನ್ನರ ಚಿನ್ನದ ವ 


ಚಿನ್ನದ ಅದಿರಷ್ಟೇ ಅಲ್ಲದೆ, ಕಡಿಮೆ ಪ್ರಮಾಣದ ಚಿನ್ನವಿರುವ ಇತರೆ 


ಅದಿರುಗಳನ್ನು ಸಂಸ್ಕರಿಸುವ ಮತ್ತುಭೂಮಿಯ ಆಳದಲ್ಲಿ ಗಣಿಗಾರಿಕೆಯನ್ನು 


ಮಾಡುವ ಕೆಲಸ ಶುರುವಾಯಿತು. ಚಿನ್ನದ ಅದಿರನ್ನು ಸ್ಟಾಂಪ್‌ 
ಮಿಲ್‌ ಗಳ ಸಹಾಯದಿಂದ ಕುಟ್ಟಿ ಪುಡಿ ಮಾಡಿ ಪಾದರಸದೊಂದಿಗೆ 
ಸಂಯೋಜನೆ ಮಾಡಿ ಚಿನ್ನವನ್ನು ಸಂಸ್ಕರಿಸಲಾಗುತ್ತಿತ್ತು. ಪಾದರಸವು 
ಚಿನ್ನ ಮತ್ತು ಬೆಳ್ಳಿಯನ್ನು ಸುಲಭವಾಗಿ ತನ್ನೊಂದಿಗೆ ಕರಗಿಸಿಕೊಳ್ಳುತ್ತಿದ್ದ 
ಕಾರಣ ಈ ವಿಧಾನವನ್ನು ಅಳವಡಿಸಿಕೊಳ್ಳಲಾಗಿತ್ತು. ಆದರೆ ಪಾದರಸವು 
ಮಣ್ಣು, ನೀರು ಮತ್ತು ವಾತಾವರಣವನ್ನು ಸೇರಿ ಆರೋಗ್ಯದ ಮೇಲೆ 
ದುಷ್ಪರಿಣಾಮವನ್ನು ಉ೦ಟುಮಾಡುತ್ತಿದ್ದ ಕಾರಣ ಪಾದರಸದೊಂದಿಗೆ 
ಸಂಸ್ಕರಿಸುವ ಈ ವಿಧಾನವನ್ನು ಹಲವು 
ದೇಶಗಳಲ್ಲಿ ನಿಷೇಧಿಸಲಾಯಿತು. 
ಹೈಡ್ರೋಕ್ಲೋರಿಕ್‌ ಆಮ್ಲ ಮತ್ತು ನೈಟ್ರಿಕ್‌ 
ಆಮ್ಲಗಳ ಮಿಶ್ರಣವಾದ ಅಕ್ವಾರೀಜಿಯಾದ 
ವಿಷ್ಕಾರದ ನಂತರ ಈ ಮಿಶ್ರಣವನ್ನು 
ಬಳಸಿ ಚಿನ್ನವನ್ನು ಸಂಸ್ಕರಿಸಲಾಯಿತು. 
ಪಾದರಸ ಮತ್ತು ಅಕ್ವಾರೀಜಿಯಾದ 
ಕ್ಷೋರಿನೇಶನ್‌ ವಿಧಾನದಿಂದ ಶೇ.55- 
65 ಮಾತ್ರ ಚಿನ್ನವನ್ನು ಪಡೆಯಲು 
ಸಾಧ್ಯವಾಗುತ್ತಿತ್ತು. ನಂತರ ಈ 
ವಿಧಾನಗಳಿಗಿಂತ ದಕ್ಷವಾಗಿ ಚಿನ್ನವನ್ನು ಸಂಸ್ಕರಿಸಲು ಸಯನೈಡೇಶನ್‌ 
ವಿಧಾನವನ್ನು ಕಂಡುಕೊಳ್ಳಲಾಯಿತು. ಅಂದರೆ ಸಯನೈಡ್‌ ದ್ರಾವಣದಲ್ಲಿ 
ಚಿನ್ನವನ್ನು ಕರಗಿಸಿ ಸತುವಿನೊಂದಿಗೆ ಬೆರೆಸಿ ಶುದ್ಧ ಚಿನ್ನವನ್ನು ಪಡೆಯುವ 
ವಿಧಾನ. 

ಯಂತ್ರೋಪಕರಣಗಳ ಅಭಿವೃದ್ಧಿ, ಹೊಸ ಹೊಸ ತಂತ್ರಜ್ಞಾನಗಳಗಳ 
ಆವಿಷ್ಕಾರಗಳು ಆದಾಗ್ಯೂ ಕೂಡ ಸಯನೈಡೇಶನ್‌ ವಿಧಾನವನ್ನೆ ಅಲ್ಪ ಸ್ವಲ್ಪ 
ಮಾರ್ಪಾಡಿನೊಂದಿಗೆ ಚಿನ್ನವನ್ನು ಸಂಸ್ಕರಿಸಲು ಇಂದಿಗೂ ಬಳಸಲಾಗುತ್ತಿದೆ. 
ಅದಿರು ಮತ್ತು ಕಲ್ಲುಗಳಲ್ಲಿ ಚಿನ್ನದ ಅಂಶವಿದೆಯೇ ಎಂದು ಪತ್ತೆ ಮಾಡಲು 
ಮೂರು ಸಾವಿರ ವರ್ಷಗಳ ಹಿಂದೆ ಬಳಸುತ್ತಿದ್ದ ಫೈರ್‌ ಅಸೆ (೧೫ 
Assay) ವಿಧಾನವನ್ನೆ ಇಂದಿಗೂ ಪ್ರಯೋಗಾಲಯಗಳಲ್ಲಿ ಬಳಸಲಾಗುತ್ತಿದೆ. 
ಈ ವಿಧಾನದಲ್ಲಿ ಚೆನ್ನಾಗಿ ಪುಡಿ ಮಾಡಿದ ಗೊತ್ತು ಪಡಿಸಿದ ಚಿನ್ನದ 


ಪ್ರಾಚೀನ ಗ್ರೀಕರ ಚಿನ್ನದ ಮುಖವಾಡ 


ಅದಿರಿನ ಪುಡಿಯನ್ನು ಸೀಸದ ಆಕ್ಸೈಡ್‌, ಸೋಡಾ, ಬೋರಾಕ್ಸ್‌ ಮತ್ತು 
ಸಿಲಿಕಾ ಮಿಶ್ರಣದೊಂದಿಗೆ ಕುಲುಮೆಯೊಳಕ್ಕೆ ಇಟ್ಟು 900 ರಿಂದ 1000 
ಡಿಗ್ರಿ ಸೆಲ್ಲಿಯಸ್‌ ತಾಪಮಾನದಲ್ಲಿ ಕಾಯಿಸಲಾಗುತ್ತದೆ. ಈ ತಾಪಮಾನದಲ್ಲಿ 
ನಡೆಯುವ ರಾಸಾಯನಿಕ ಕ್ರಿಯೆಗಳಿಂದ ಚಿನ್ನದ ಅಂಶವು ಕರಗಿ ಚಿನ್ನದ 
ಗುಂಡುಗಳಾಗಿ ಪ್ರತ್ಯೇಕಗೊಳ್ಳುತ್ತವೆ. ಸೀಸದ ಅಂಶವನ್ನು ಪ್ರತ್ಯೇಕಿಸಿ ಶುದ್ಧ 
ಚಿನ್ನವನ್ನು ಪಡೆಯಲಾಗುತ್ತದೆ. 

'ಭಾರತದಲ್ಲಿ ಇನ್ನೂ ಐದು ನೂರು ಮಿಲಿಯನ್‌ ಟನ್ನು ಚಿನ್ನದ ಅದಿರು 
ಇರಬಹುದು "ಎನ್ನುವುದು ಭಾರತೀಯ ಭೂವಿಜ್ಞಾನ ಸರ್ವೇ. ಸಂಸ್ಥೆಯ 
ಒಂದು ಅಂದಾಜು. ಕರ್ನಾಟಕದ ಕೋಲಾರ ಹಾಗೂ ಹಟ್ಟ ಚಿನ್ನದ 
ಗಣಿಗಳು ಜಗತ್ತಸಿದ್ದ. ಇದಲ್ಲದೆ" ಬಿಹಾರ, 
ಜಾರ್ಯಂಡ್‌, ಪ್ಚಿಮ ಬಂಗಾಳ, ರಾಜಸ್ಥಾನ 
ಹಾಗೂ ಉತ್ತರ ಪ್ರದೇಶಗಳಲ್ಲಿಯೂ ಚಿನ್ನದ 
ಅದಿರಿನ ನಿಕ್ಷೇಪ ದೊರೆತಿದೆ. 

ಪ್ರತಿ ಟನ್‌ ಅದಿರಿನಿಂದ ಹೆಚ್ಚಿಂದರೆ 
ಎಂಟರಿಂದ ಹದಿನೈದು ಗ್ರಾಂ ಚಿನ್ನ 
ದೊರೆಯಬಹುದು. ಇಷ್ಟು ಅತ್ಯಲ್ಪ 
ಪ್ರಮಾಣದಲ್ಲಿ. ದೊರೆಯುವುದರಿಂದಲೇ 
ಇದು ಬಲು ಅಮೂಲ್ಯ. ದೇಶದ ಹಾಗೂ 
ಪ್ರಪಂಚದ ಆರ್ಥಿಕತೆಯಲ್ಲಿ ಚಿನ್ನದ ಪಾತ್ರ 
ಬಹಳ. ದೇಶದ ಸಂಪತ್ತನ್ನು ಅದರಲ್ಲಿರುವ ಚಿನ್ನದಿಂದ ಅಳೆಯುವ ಕಾಲ 
ಒಂದಿತ್ತು ಈಗ ಕಾಲ ಬದಲಾಗಿದ್ದರೂ, ಚಿನ್ನದ ಮೌಲ್ಯಕ್ಕೇನೂ ಕುಂದು 
ಬಂದಿಲ್ಲ. ವಾಸ್ತವವಾಗಿ ಇಂದಿನ ಇಲೆಕ್ಟಾನಿಕ್‌ ಯುಗದಲ್ಲಿ ಪ್ರತಿಯೊಂದು 
ಇಲೆಕ್ಟಾನಿಕ್‌ ಸರ್ಕೀಟನಲ್ಲಿಯೂ ತುಕ್ಕು ಹಿಡಿಯದ ಚಿನ್ನ ಬಳಕೆಯಾಗಿರುತ್ತದೆ. 

ಕೇವಲ ಒಡವೆಯಲ್ಲದಿದ್ದರೂ, ಆಧುನಿಕ ವಿಜ್ಞಾನದ ಬೆಳವಣಿಗೆಗೆ, ಬಳಕೆಗೆ 
ಈಗ ಚಿನ್ನ ಅತ್ಯಗತ್ಯ ನ್ಯಾನೋ ತಂತ್ರಜ್ಞಾನದಲ್ಲಿ ನ್ಯಾನೋ ಗಾತ್ರದ ಚಿನ್ನದ 
ಗುಂಡುಗಳನ್ನು ರೋಗ ಚಿಕಿತ್ಸೆಗೆ ಜೈವಿಕ ತಂತ್ರಜ್ಞಾನದ ವಿವಿಧ ತಂತ್ರಗಳಲ್ಲಿ 
ಉಪಯೋಗಿಸುವ ಯೋಜನೆಗಳಿವೆ. ಹೊಳಪಿನಿಂದ ಆಕರ್ಷಿಸುವ ಚಿನ್ನ 
ಈಗ ತನ್ನ ಅನುಪಮ ಗುಣದಿಂದ ಅಮೂಲ್ಯವೆನ್ನಿಸಿದೆ. 


ಪ್ರತಿ ಟನ್‌ ಅದಿರಿನಿಂದ ಹೆಚ್ಚೆಂದರೆ ಎಂಟರಿಂದ 
ಹದಿನೈದು ಗ್ರಾಂ ಚಿನ್ನ ದೊರೆಯಬಹುದು. ಇಷ್ಟು ಅತ್ಯಲ್ಪ 
ಪ್ರಮಾಣದಲ್ಲಿ ದೊರೆಯುವುದರಿಂದಲೇ ಇದು ಬಲು 
ಅಮೂಲ್ಯ. ದೇಶದ ಹಾಗೂ RR ಆರ್ಥಿಕತೆಯಲ್ಲಿ 
ಚಿನ್ನದ ಪಾತ್ರ ಬಹಳ. ದೇಶದ ಸ 
ಚಿನ್ನದಿಂದ ಅಳೆಯುವ ಕಾಲ ಒಂದಿತ್ತು. 


೦ಪತ್ತನ್ನು ಅದರಲ್ಲಿರುವ 


ಡಾ.ದೀಪಾ ಎಂ.ಬಿ, ಗಣಿ ಇಲಾಖೆ, ಬೆಂಗಳೂರು 


ನಿತ್ಯ ಬಳಕೆಯ ವಸ್ತುವಾದ 
ಗಾಜು ಪ್ರಪ್ರಥಮ ಕೃತಕ 
ವಸ್ತುವಷ್ಟೆ ಅಲ್ಲ, ಅದೊಂದು 
ಅನುಪಮ ವಸ್ತುವೂ ಹೌದು. 
ಕೆಲವರು ಅದನ್ನು ವಸ್ತುವಿನ 
ವಿಶಿಷ್ಟ ಸ್ಥಿತಿ ಎಂದೂ 
ಪರಿಗಣಿಸಬಹುದು ಎನ್ನುತ್ತಾರೆ 
ಅ ಕೊಳ್ಳೇಗಾಲ ಶರ್ಮ 


ದಿನ ನಾಗರೀಕತೆಯನ್ನು ರೂಪಿಸಿದ ವಸ್ತು ಯಾವುದು? ಈ ಪ್ರಶ್ನೆಯನ್ನು ಹೀಗೂ 
CBO ಬಹುದು. ಈ ವಸ್ತು ಇಲ್ಲದಿದ್ದರೆ ಯಾವ ವಾಹನವೂ ಚಲಿಸುವುದಿಲ್ಲ. ಇದು 
ಇಲ್ಲದಿದ್ದರೆ ಸಂಜೆಗತ್ತಲಾದ ಮೇಲೆ ನಾವು ಕಾಣುವ ಬದುಕು ಇಲ್ಲವೇ ಇಲ್ಲ. ಬುಡ್ಡಿ ದೀಪದ ಬೆಳಕೂ 
ಸಾಧ್ಯವಿಲ್ಲ. ಅಷ್ಟೇ ಏಕೆ? ನಾವು ಇಂದು ಬಳಸುತ್ತಿರುವ ಔಷಧಗಳು, ರಾಸಾಯನಿಕಗಳು ಹುಟ್ಟುತ್ತಲೇ 
ಇರಲಿಲ್ಲ. ಕೃಷಿಗೆ ಗೊಬ್ಬರವೂ ಸಿಗುತ್ತಿರಲಿಲ್ಲ. ಅಂತಹ ವಸ್ತುವೊಂದು ನಮ್ಮ ಇಂದಿನ ನಾಗರೀಕತೆ, 
ನಾವು ಇಂದು ಬಳಸುವ ಪ್ರತಿಯೊಂದು ಸಾಧನ ಹುಟ್ಟಲೂ ಕಾರಣ. ಆ ವಸ್ತು ಯಾವುದು? 
ಹೀಗೊಂದು ಪ್ರಶ್ನೆ ಕೊಟ್ಟು “ಥಟ್ಟಂತ ಹೇಳಿ” ಎಂದರೆ ಏನೆನ್ನುತ್ತೀರಿ? ಬಹುಶಃ ಅರ್ಧಕ್ಕೆ 
ಅರ್ಧ ಮಂದಿ ಪ್ಲಾಸ್ಟಿಕ್ಕು ಎಂದಾರು. ಇನ್ನರ್ಧ ಮಂದಿ ಪೆಟ್ರೋಲು ಎಂದಾರು. ವಾಸ್ತವದಲ್ಲಿ 
ಸರಿಯಾದ ಉತ್ತರ ಇವೆರಡೂ ಅಲ್ಲವೇ ಅಲ್ಲ. ಹೀಗೆ ಇಪ್ಪತ್ತೊಂದನೆಯ ಶತಮಾನದ ನಾಗರೀಕತೆ, 
ತಂತ್ರಜ್ಞಾನ, ಕಲೆ ಸಾಧಿಸಲು ನೆರವಾದೊಂದು ವಸ್ತು ಪ್ರಪಂಚದ ಮೊತ್ತ ಮೊದಲನೆಯ ಕೃತಕ ವಸ್ತು. 
ಪೆಟ್ರೋಲಿಯಮಿನಂತೆ ನೈಸರ್ಗಿಕವಲ್ಲ. ಪ್ಲಾಸ್ಟಿಕ್ಕಿನಂತೆ ಕೃತಕ ವಸ್ತು ಆದರೆ ಬಹಳ ವಿಚಿತ್ರ ವಸ್ತು. 
ಅದುವೇ ಗಾಜು ಅಥವಾ ಎಲ್ಲರ ಮಾತಿನಲ್ಲಿ ಗ್ಲಾಸು ಎನ್ನುವ ವಸ್ತು. 
ಗಾಜು, ಮಾನವನು ಮೊತ್ತ ಮೊದಲಿಗೆ ನಿರ್ಮಿಸಿದ ಕೃತಕ ವಸ್ತು ಗಾಜು ಇಲ್ಲದೇ ಇದ್ದಿದ್ದರೆ 
ಬಹುಶಃ ರಸಾಯನ ವಿಜ್ಞಾನ ಇಷ್ಟೊಂದು ಮುಂದುವರೆದು, ಗೊಬ್ಬರ, ಪ್ಲಾಸ್ಟಿಕ್ಕು ಯಾವುದೂ 
ಸಿದ್ದವಾಗುತ್ತಿರಲಿಲ್ಲ. ಏಕೆಂದರೆ ಪ್ರಯೋಗಶಾಲೆಗಳಲ್ಲಿ ಗಾಜಿನಲ್ಲಿ ಮಾಡಿದ ಪ್ರನಾಳಗಳು, ಪಾತ್ರೆಗಳನ್ನು 
ಬಳಸಿಕೊಂಡಲ್ಲದೆ ಹೊಸ ರಾಸಾಯನಿಕಗಳ ಶೋಧ ಅಸಾಧ್ಯ. ಅಂದಿಗೂ, ಇಂದಿಗೂ ಅಷ್ಟೆ. ಇನ್ನು 
ಬೈಸಿಕಲ್ಲು, ಮೋಟರು ಸೈಕಲ್ಲಿನ ಹೊರತಾಗಿ ಕಾರು, ಬಸ್ಸು, ರೈಲು, ವಿಮಾನಗಳು ಹಾರಾಡಬೇಕಾದರೆ 
ಒಂದಿಷ್ಟಾದರೂ ಗಾಜು ಇರಲೇ ಬೇಕು. ಹಾದಿ ಕಾಣಬೇಕಲ್ಲ? ಅದಕ್ಕೆ ಪಾರದರ್ಶಕವಾದ ಗಾಜಿನ 
ಪರದೆ ಇರಲೇಬೇಕು. ಗಾಜು ಒಡೆದ ಕಾರಿನಲ್ಲಿ ಚಲಿಸುವುದು ಎಷ್ಟು ಕಷ್ಟ ಎಂದು ಗೊತ್ತಿರಬೇಕು. 
ವಿಮಾನಗಳಲ್ಲಿಯಂತೂ ಕಿಟಕಿ ಇಲ್ಲವೇ ಮುಂದಿನ ತೆರೆ ಒಂದಿಷ್ಟು ಒಡೆದಿದ್ದರೂ ಪಯಣ 
ಅಸಾಧ್ಯ. ಕಲೆಗಾರರು ಆರಂಭದಲ್ಲಿ ಬಣ್ಣವನ್ನು ಮಿಶ್ರ ಮಾಡುತ್ತಿದ್ದುದು ಗಾಜಿನ ತಟ್ಟೆಯ ಮೇಲೆ. 
ಹಾಗೆಯೇ ಗಾಜಿನ ಮೇಲೆ ಚಿತ್ರಿಸಿದ ಚಿತ್ರಗಳಿಗೆ ಬಹಳಷ್ಟು ಬೇಡಿಕೆ ಇತ್ತು ಇನ್ನು ಬಣ್ಣದ ಗಾಜಿನ 
ವಿಷಯ ಹೇಳುವುದೇ ಬೇಡ. ಹಲವು ಚರ್ಚುಗಳು, ಅರಮನೆಗಳು ಪ್ರವಾಸಿಗರ ಕಣೆಳೆಯುವಂತಹ 
ತಾಣಗಳಾಗಿರುವುದಕ್ಕೆ ಅವುಗಳಲ್ಲಿರುವ ಶಿಲ್ಪಗಳು, ಚಿತ್ರಗಳು ಹಾಗೂ ಬಣ್ಣದ ಗಾಜಿನ ಕಿಟಕಿಗಳು 
ಕಾರಣ. ಹೀಗೆ ವಿಜ್ಞಾನ, ಕೃಷಿ, ನಿತ್ಯದ ಬದುಕು, ಕಲೆ ಎಲ್ಲವನ್ನೂ ಸ್ಪರ್ಶಿಸಿ ಮೋಡಿ ಮಾಡಿದ ಮೊತ್ತ 
ಮೊದಲ ಕೃತಕ ವಸ್ತು ಗಾಜು. ಆಗಸ್ಟ್‌ ತಿ೦ಗಳಲ್ಲಿ ವಿಶ್ವ ಗಾಜಿನ ದಿನವನ್ನು ಆಚರಿಸಲಾಗುತ್ತದೆ. 


(9)- ಆಗಸ್ಟ್‌ 2೦೭೭ | 


ಹೀಗಾಗಿ ಗಾಜಿನ ಪರಿಚಯ ಇಲ್ಲಿದೆ. 

'ಗಾಜು ಸಾಮಾನ್ಯ ವಸ್ತುವಲ್ಲ. ಅದೊಂದು 
ವಚಿತ್ರ ವಸ್ತು' ಎನ್ನುತ್ತಾರೆ ವಿಜ್ಞಾನಿಗಳು. 
ಕೆಲವರಂತೂ ಅದನ್ನು ವಿಶಿಷ್ಟವಾದ ನಾಲ್ಕನೇ 
ಸ್ಥಿತಿ ಎನ್ನುವುದುಂಟು. ವಸ್ತುವಿನ ಮೂರು 
ಸ್ಥಿತಿಗಳು ಗೊತ್ತಿರಬೇಕಲ್ಲ? ಘನ, ದ್ರವ ಹಾಗೂ 
ಅನಿಲ ಎನ್ನುವ ಮೂರು ಸ್ಥಿತಿಗಳ ಬಗ್ಗೆ ನಮಗೆ 
ಚೆನ್ನಾಗಿ ಪರಿಚಯವಿದೆ. ನೀರು ಈ ಮೂರೂ 
ಸ್ಥಿತಿಯಲ್ಲಿ ದೊರೆಯುತ್ತದೆ. ಆದರೆ ಗಾಜು 
ಅತ್ತ ಘನವೂ ಅಲ್ಲದ ಇತ್ತ ದ್ರವವೂ ಅಲ್ಲದ 
ವಸ್ತುವಿನ ಸ್ಥಿತಿ ಎನ್ನುವುದು ವಸ್ತುವಿಜ್ಞಾನಿಗಳ 
ಅಂಬೋಣ. ಇದು ಅದರ ಸ್ಥಿತಿಯ ಬಗ್ಗೆ. 
ವಸ್ತುವಾಗಿಯೂ ಅದರ ಬಳಕೆ ಅಮೋಘ. 
ಗೂಡ೦ಗಡಿಯಲ್ಲಿ ಚಾ ಪರಿಚಾರಿಕೆಗೆ 
ಬಳಸುವ ಪುಟ್ಟ 'ಗಿಲಾಸಿ'ನಿಂದ ಹಿಡಿದು 
ನಮ್ಮ ದೇಶದ ಪ್ರಧಾನಿಯವರ ರಕ್ಷಣೆಗೆಂದು 
ಬಳಸುವ ಬುಲೆಟ್‌ ಪ್ರೂಫ್‌ ಗಾಜಿನವರೆಗೆ, 
ಮನೆಯೊಳಗೆ ಬಿಸಿಲು ರಾಚದಿರಲಿ ಎಂದು 
ಉಪಯೋಗಿಸುವ ಬಣ್ಣದ ಗಾಜಿನಿಂದ 
ಹಿಡಿದು ಪರಮಾಣು ರಿಯಾಕ್ಷರುಗಳೊಳಗಿಂದ 
ಚಿಮ್ಮುವ ಅಪಾಯಕಾರಿ ವಿಕಿರಣಗಳಿಗೆ 
ತಡೆಯೊಡ್ಡುವವರೆಗೆ ಹಲವು ಬಗೆಯ ಬಳಕೆಗೆ 
ಗಾಜುಗಳನ್ನು ಬಳಸಲಾಗುತ್ತಿದೆ. ಸಾಮಾನ್ಯರಿಗೆ 
ಮೊದಲು ಕಣ್ಣಿಗೆ ಬೀಳುವುದು ಕಿಟಕಿ ಇಲ್ಲವೇ 
ಕನ್ನಡಕದ ಗಾಜು ಅಷ್ಟೆ. ಇದು ಗಾಜಿನ ವಸ್ತು- 
ಸ್ಥಿತಿ. 

ಇಷ್ಟೆಲ್ಲ ವಿಶಿಷ್ಠವಾದ ಗಾಜು 
ಹುಟ್ಟಿದ್ದಾದರೂ ಹೇಗೆ? ಎಂದು? ಅದರಲ್ಲಿ 
ಇಷ್ಟೊಂದು ವೈವಿಧ್ಯ ಹೇಗೆ ಸಾಧ್ಯವಾಯಿತು? 
ಗಾಜಿಲ್ಲದೆ ಭವಿಷ್ಯವಿದೆಯೇ? ಇಂತಹ 
ಹಲವು ಪ್ರಶ್ನೆಗಳು ಏಳುವುದು ಖಂಡಿತ. 
ಅವುಗಳಿಗೆಲ್ಲ ಇದಮಿತ್ಥಂ ಎ೦ದು ಉತ್ತರವಿದೆ 
ಎನ್ನಲಾಗದು. ಗಾಜು ಬಹಳ ಪುರಾತನ ವಸ್ತು 
ಎನ್ನುವುದನ್ನು ಎಲ್ಲರೂ ಒಪ್ಪುತ್ತಾರೆ. ಬಹುಶಃ 
ಚಿನ್ನದ ಪರಿಚಯ ಆಗುವುದಕ್ಕೂ ಮೊದಲೇ 
ಗಾಜಿನ ಮಣಿಯ ಪರಿಚಯ ಮನುಷ್ಯನಿಗೆ 
ಆಗಿರಬೇಕು. ಮರಳು ಮತ್ತು ಸುಣ್ಣದ 
ಶಿಲೆಗಳಿದ್ದ ಕಡೆಯಲ್ಲಿ ಜ್ಞಾಲಾಮುಖಿಯೂ 
ಸಿಡಿದಾಗ ಅಲ್ಲಿನ ಮರಳು, ಸುಣ್ಣದೊಟ್ಟಿಗೆ 
ಬೆರೆತು, ಕರಗಿ ಗಾಜಿನಂತೆ ಹೊಳೆಯುವ 
ವಸ್ತುವಾಗುತ್ತದೆ. ಇಂತಹ ನೈಸರ್ಗಿಕ ಗಾಜು 
ಬಲು ಸಾಮಾನ್ಯ. ಮನುಷ್ಯನಿಗೆ ಮೊತ್ತ ಮೊದಲು 


ಪರಿಚಯವಾದ ಗಾಜು ಹೀಗಿದ್ದಿರಬೇಕು 
ಎನ್ನುವುದು ವಿಜ್ಞಾನ ಚರಿತ್ರಕಾರರ 
ಅನಿಸಿಕೆ. ಇಂತಹ ನೈಸರ್ಗಿಕ ಗಾಜನ್ನು 


ಅಂದಿನ ಜನ ಕೇವಲ ಮಣಿಗಳಂತೆಯೋ, 
ಹಣವಾಗಿಯೋ ಬಳಸಿದ್ದಿರಬೇಕು. ಹೀಗೆ 
ಸುಮಾರು ಐದು ಸಾವಿರ ವರ್ಷಗಳಿಗೂ 
ಹಿಂದಿನಿಂದಲೂ ಗಾಜು ನಮಗೆ ಪರಿಚಿತ. 
ಸುಮಾರು ಕ್ರಿಸ್ತಮೂರ್ವ 2500ರಷ್ಟು ಹಳೆಯ 


ಗಾಜಿನ ವಸ್ತುಗಳು ಸಿರಿಯಾದಲ್ಲಿ ದೊರಕಿವೆ. 
ಕಿಪೂ 2450ರಷ್ಟು ಪುರಾತನವಾದ ಗಾಜಿನ 


ಮಣಿಗಳನ್ನು ಮೆಸೊಪೊಟೇಮಿಯಾದಲ್ಲಿ 
ಕಾಣಲಾಗಿದೆ. ಅನಂತರದ ದಿನಗಳಲ್ಲಿ ಗಾಜು 
ಈಜಿಪ್ಟಿನಲ್ಲಿಯೂ ಕಂಡು ಬಂದಿತ್ತು. 
ಹಾಗಿದ್ದರೆ ಮೊತ್ತ ಮೊದಲು ಗಾಜನ್ನು 
ತಯಾರಿಸಿದ್ದು ಯಾವಾಗ? ಯಾರು? ಎನ್ನುವ 
ಪ್ರಶ್ನೆಗೆ ಖಚಿತ ಉತ್ತರವಿಲ್ಲ. ಪಿಂಗಾಣಿಯನ್ನು 
ತಯಾರಿಸುತ್ತಿದ್ದ ಸಂದರ್ಭದಲ್ಲಿ ಪಾತ್ರೆಗಳನ್ನು 
ನಯಗೊಳಿಸಲು ಬಳಸುತ್ತಿದ್ದ ತಂತ್ರಗಳೇ 
ಗಾಜಿನ ಉತ್ಪಾದನೆಗೆ ಮೂಲವಾಗಿರಬೇಕು 
ಎನ್ನುವ ಊಹೆ ಇದೆ. ಪಿಂಗಾಣಿಯ 
ಕುಂಬಾರಿಕೆಯ ವೇಳ ಕುಲುಮೆಯಲ್ಲಿ ಮಣ್ಣನ್ನು 
ಬೇಯಿಸುವಾಗ, ಅಗತ್ಯಕ್ಕಿಂತಲೂ ಕಡಿಮೆ 
ಉಷ್ಣತೆಯಲ್ಲಿ ಬೇಯಿಸಲಾಗುವಂತೆ ಕೆಲವು 
ರಾಸಾಯನಿಕಗಳನ್ನು ಬಳಸಬೇಕಾಗುತ್ತಿತ್ತು. 
ಇದರ ಅರಿವೇ ಮುಂದೆ ಗಾಜನ್ನು 
ತಯಾರಿಸಲು ನೆರವಾಗಿರಬೇಕು. ನೈಸರ್ಗಿಕ 
ಗಾಜು ಹುಟ್ಟುವಾಗ ಕನಿಷ್ಟವೆಂದರೂ 2000 
ಡಿಗ್ರಿ ಉಷ್ಣತೆ ಇರಬಹುದು. ಕೃತಕ ಗಾಜನ್ನು 
ಕೇವಲ 1000 ಡಿಗ್ರಿ ಸೆಲ್ಮಿಯಸ್‌ ಉಷ್ಣತೆ 


ಇರುವ ಕುಲುಮೆಗಳಲ್ಲಿ ತಯಾರಿಸುತ್ತಾರೆ. 
ಗಾಜಿನ ತಯಾರಿಕೆ ಆರಂಭವಾಗುವುದಕ್ಕೂ 
ಲೋಹಯುಗ ಅರ್ಥಾತ್‌ ತಾಮ್ರ ಹಾಗೂ 
ಕಬ್ಬಿಣದ ತಯಾರಿಕೆಗೂ ಸಂಬಂಧವಿದೆ 
ಎನ್ನುವ ಊಹೆ ಇದೆ. ಏಕೆಂದರೆ ನೈಸರ್ಗಿಕವಾಗಿ 
ದೊರೆಯುವ ಗಾಜಿಗೂ, ಕೃತಕವಾಗಿ 
ತಯಾರಿಸುವ ಗಾಜಿನ ಅಣುರಚನೆಗೂ 
ಸಾಕಷ್ಟು ವ್ಯತ್ಯಾಸಗಳಿವೆ. ಈ ವ್ಯತ್ಯಾಸಗಳು 
ಗಾಜನ್ನು ತಯಾರಿಸುವಾಗ ಇರುವ ಉಷ್ಣತೆಗೆ 
ಸಂಬಂಧಿಸಿದವು. ನೈಸರ್ಗಿಕವಾಗಿ ಹುಟ್ಟುವ 
ಗಾಜಿನ ವಸ್ತುಗಳಲ್ಲಿ  ಹರಳುಗಳಂತಹ 
ರಚನೆಗಳಿವೆ. ಆದರೆ ಕೃತಕ ಗಾಜಿನಲ್ಲಿ ಹಾಗಿಲ್ಲ. 
ಇತ್ತೀಚೆಗೆ ಇನ್ನೂ ಕಡಿಮೆ ಉಷ್ಣತೆ ಅಂದರೆ 
ಸುಮಾರು 500 ಡಿಗ್ರಿ ಸೆಲ್ಮಿಯಸ್‌ ಉಷ್ಣತೆಯಲ್ಲಿ 
ಕರಗುವ ಗಾಜನ್ನೂ ತಯಾರಿಸಲಾಗಿದೆ. 
ಲಿಖಿತ ದಾಖಲೆಗಳ ಪ್ರಕಾರ ಕ್ರಿಸ್ತ 
ಪೂರ್ವ ನಾಲ್ಕನೆಯ ಶತಮಾನದಲ್ಲಿ ಅಂದರೆ 
ರೋಮನ್ನರ ಸಾಮ್ರಾಜ್ಯ ಮೇರುಸ್ಥಿತಿಯಲ್ಲಿ 
ಇದ್ದಾಗ ಗಾಜಿನ ಬಳಕೆ ಆಗುತ್ತಿತ್ತು. 
ತದನಂತರ ಹದಿನೇಳನೆಯ ಶತಮಾನದಿಂದ 
ಗಾಜಿನ ಬಳಕೆ ಇನ್ನೂ ಅಧಿಕವಾಯಿತು. 


ವೆ ಜೆ ke BNL 
ಮೆ PA A 
9 ನ್ಟ i 5 

A ಕ 6. ಸ ಕ 

4: 3 ಗ 41 TL 
£ eA x 4 

44 ಈ ಜಿ; 

ಮ WY 
ಪ | ಜಸ್ಟ ಬೈ ೫ 
ke Way HAN 
(3 ಗ My 


ಮು 
NR i 
ಆ. ನ್‌ ದಧಿ 


4 
VY ye 3. 
KE 
\ Ne 


ಗಾಜಿನ ವಿಷಯ ಬಂದಾಗಲೆಲ್ಲ ಇಟಲಿಯದ್ದೋ, ರೋಮಿನದ್ದೋ ಗಾಜಿನ 
ಉದಾಹರಣೆಗಳೇ ಹೆಚ್ಚು ಇಪ್ಪತ್ತನೆಯ ಶತಮಾನದ ಆರಂಭದಲ್ಲಿಯೂ 
ಕೂಡ ಗಾಜಿನ ಮೂಲ ಪರ್ಶಿಯಾವೆಂದೂ, ಮಹಮ್ಮದೀಯರು ಭಾರತವನ್ನು 
ಪ್ರವೇಶಿಸಿದಾಗ ಅದನ್ನು ಹೊತ್ತು ತಂದರೆಂದೂ ನಂಬಲಾಗಿತ್ತು. ಮುಸ್ಲಿಂ ದೊರೆಗಳ 
ಆಡಳಿತಕಾಲದಲ್ಲಿ ಗಾಜಿನ ಬಳಕೆ ಹೆಚ್ಚಿದ್ದುದು ಇದಕ್ಕೆ ಕಾರಣವೆನ್ನಬಹುದು. 
ಸುಮಾರು ಕ್ರಿಸ್ತಪೂರ್ವ 2500ರಷ್ಟು ಹಿಂದೆಯೇ ಪರ್ಶಿಯಾ ದೇಶದಲ್ಲಿ ಗಾಜನ್ನು 
ಬಳಸಲಾಗುತ್ತಿತ್ತು. ಆ ಕಾಲದಲ್ಲಿಯೇ ಪರ್ಶಿಯಾದಂತಹ ರಾಷ್ಟಗಳ ಜೊತೆಗೆ 
ಸಂಬಂಧವಿದ್ದ ಭಾರತದಲ್ಲಿಯೂ ಗಾಜಿನ ತಯಾರಿಕೆ ಇದ್ದಿರಬೇಕು ಎನ್ನುವ 
ಊಹೆ ಇದೆಯಾದರೂ, ಭಾರತದ ಅತ್ಯಂತ ಹಳೆಯ ನಾಗರೀಕತೆಯಾದ 
ಹರಪ್ಪ, ಮೊಹೆಂಜೊದಾರೊವಿನಲ್ಲಿ ಇದಕ್ಕೆ ಪುರಾವೆ ದೊರಕಿರಲಿಲ್ಲ. ಆದರೆ 
ತದನಂತರ, ಅಂದರೆ ಭಾರತ ಸ್ವಾತಂತ್ರ್ಯವಾಗುವ ವೇಳೆಗೆ ನಮ್ಮಲ್ಲಿಯೂ ಗಾಜು 
ತಯಾರಿಕೆ ನಡೆಯುತ್ತಿತ್ತೆನ್ನುವುದಕ್ಕೆ ಪುರಾವೆಗಳು ದೊರಕಿದುವು. ಅದರಲ್ಲಿಯೂ 
ಕರ್ನಾಟಕದಲ್ಲಿಯೇ ಈ ಪುರಾವೆ ಇದ್ದುದು ವಿಶೇಷ. ರಾಯಚೂರಿನ ಬಳಿ 
ಇರುವ ಮಸ್ಕಿ ಎಂಬಲ್ಲಿ ದೊರೆತ ಕೆಲವು ಅವಶೇಷಗಳು ಭಾರತದಲ್ಲಿ ಸುಮಾರು 
ಕ್ರಿಸ್ತಪೂರ್ವ 400ದ ಇಸವಿಯ ವೇಳೆಗೆ ಗಾಜಿನ ತಯಾರಿಕೆ ಇದ್ದಿರಬಹುದು 
ಎಂದು ಸೂಚಿಸಿವೆ. ಇಲ್ಲಿ ದೊರೆತ ಸಮಾಧಿಗಳಲ್ಲಿ ಗಾಜಿನ ಮಣಿಗಳು ಹಾಗೂ 
ಬಳೆಗಳ ಚೂರುಗಳೂ ದೊರೆತಿವೆ. ಮಸಿಯ ಬಳಿಯಲ್ಲಿ ಈಗಲೂ ಬಳೆಗಳನ್ನು 
ತಯಾರಿಸುವ ಗ್ರಾಮೀಣ ಕೈಗಾರಿಕೆಗಳಿವೆ. 

ಗಾಜಿನ ಬಳೆಯನ್ನು ತಯಾರಿಸುವುದು ಸುಲಭದ ಮಾತಲ್ಲ. ಅದು ಗಾಜನ್ನು 
ಎಳೆಯಾಗಿಸುವ ಹಾಗೂ ಊದಿ ಬುರುಡೆಯಾಗಿಸುವ ತಂತ್ರಜ್ಞಾನ ನಮ್ಮಲ್ಲಿ 
ಇತ್ತು ಎನ್ನುವುದಕ್ಕೆ ಸಾಕ್ಷಿ. ಆದರೆ ತದನಂತರದ ದಿನಗಳಲ್ಲಿ ಗಾಜಿನ ತಯಾರಿಕೆ 
ಕ್ರಮೇಣ ಮರೆಯಾಗಿತೆನ್ನುವುದೂ ವಾಸ್ತವ. ಕ್ರಿಸ್ತಶಕ 1400ರ ವೇಳೆಗೆ ಗಾಜಿನ 
ತಯಾರಿಕೆ ಭಾರತದಲ್ಲಿ ಕಾಣೆಯಾಗಿತ್ತು. ತದನಂತರ ಹೋರ್ಚುಗೀಸರು ಹಾಗೂ 
ಬ್ರಿಟಿಷರಂತಹ ಯುರೋಪಿಯನ್ನರು ಮರಳಿದ ಮೇಲೆಯಷ್ಟೆ ಗಾಜಿನ ತಯಾರಿಕೆ 
ಮತ್ತೆ ಚಿಗುರಿಕೊಂಡಿತು ಎನ್ನುತ್ತದೆ ಚರಿತ್ರೆ. ಇದಕ್ಕೆ ಕಾರಣಗಳು ಏನಿದ್ದಿರಬಹುದು 
ಎಂಬುದು ಇನ್ನೂ ಕೌತುಕ. ಬಹುಶಃ ಉಷ್ಣಪ್ರದೇಶವಾಗಿದ್ದರಿಂದ ಮನೆಗಳನ್ನು 
ಬೆಚ್ಚಗಿಡುವ ಕಿಟಕಿಗಾಜುಗಳು ಬೇಡವಾದುವೇ? ಅಥವಾ ಮಣ್ಣಿನ ಕುಂಬಾರಿಕೆಯ 
ಕೌಶಲ್ಯ ಸಿದ್ಧಿಸಿದ್ದರಿಂದ, ಅಗ್ಗದ ಪಾತ್ರೆ, ಪಗಡಿಗಳು ದೊರೆಯುವಂತಾಗಿ 
ಗಾಜು ದುಬಾರಿ ವಸ್ತು ಎನ್ನಿಸಿತೇ? ಅಥವಾ ಲೋಹ, ಅದರಲ್ಲಿಯೂ ತಾಮ್ರ, 
ಹಿತ್ತಾಳೆ ಮತ್ತು ಕಬ್ಬಿಣದ ಕುಲುಮೆಗಾರಿಕೆಯಲ್ಲಿ ಸಿದ್ಧಿ ದೊರೆತದ್ದರಿಂದ ಗಾಜು 
ವಿಶೇಷವೆನ್ನಿಸಲಿಲ್ಲವೇ? ಗೊತ್ತಿಲ್ಲ ಒಟ್ಟಾರೆ ಒಂದಾನೊಂದು ಕಾಲದಲ್ಲಿ 
ರೋಮನ್ನರಿಗೂ ಭಾರತೀಯ ಗಾಜಿನ ಬಗ್ಗೆ ಆಸಕ್ತಿ ಇತ್ತು ಎಂದು ಫ್ಲೈನಿ ಎಂಬಾತ 
ಬರೆದಿದ್ದ. ಆಗ ಯುರೋಪಿನಲ್ಲಿ ಗಾಜಿನ ತಯಾರಿಕೆ ಇನ್ನೂ ಶೈಶವದಲ್ಲಿ ಅತ್ತು. 
ಅಂತಹ ತಂತ್ರಜ್ಞಾನವೂ ಭಾರತದ ಕೈ ಬಿಟ್ಟು ಹೋಗಿದ್ದು ಏಕೆ, ಹೇಗೆ ಎನ್ನುವುದು 
ಮಾತ್ರ ನಿಗೂಢ. 


ಆಗಸ್ಟ್‌ ೭೦೭೦ 


ವೈವಿಧ್ಯಮಯವಾಯಿತು. ಗಾಜನ್ನು ತಯಾರಿಸಲು ಬೇಕಾದ 
ಉಷ್ಣತೆ ಕಡಿಮೆಯಾಗಿದ್ದೇ ಅದರ ಸೃಷ್ಟಿ, ಉತ್ಪಾದನೆ ಹಾಗೂ 
ಬಳಕೆ ಹೆಚ್ಚಲು ಕಾರಣವಾಗಿದ್ದಿರಬೇಕು ಎನ್ನುವುದು ವಿಜ್ಞಾನಿಗಳ 
ತರ್ಕ. ಇದಕ್ಕೆ ಲೋಹಗಳು ಸುಲಭವಾಗಿ ಕರಗಲೆಂದು ಅದಿರಿನ 
ಜೊತೆಯಲ್ಲಿ ಬಳಸುತ್ತಿದ್ದ ಕಿಟ್ಟದ ವಸ್ತು. ಗಾಜು ಅಪ್ಪಟ ಸಿಲಿಕಾ. 
ಮರಳು, ಅಗ್ನಿಶಿಲೆಗಳಲ್ಲಿ ಇರುವ ಸಿಲಿಕಾನು ಆಕ್ಸಿಜನ್‌ ಸೇರಿ 
ಆದ ಸಿಲಿಕಾನ್‌ ಡಯಾಕ್ಸೈಡ್‌ ಅಥವಾ ಸಿಲಿಕಾದ ಹರಳು. 
ಅಗ್ನಿಶಿಲೆ. ಅಥವಾ ಗ್ರಾನೈಟುಗಳಲ್ಲಿ ಇದೇ ಸಿಲಿಕಾ ಹರಳಿನ 
ರೂಪದಲ್ಲಿ ಇರುತ್ತದೆ. ಹರಳುಗಳು ಎಂದರೆ ಇನ್ನೇನಲ್ಲ. ಅಣು, 
ಪರಮಾಣುಗಳು ನಿಗದಿತ ರೀತಿಯಲ್ಲಿ ಜೋಡಿಸಿಕೊಂಡಿರುವ 
ರಚನೆ. ಗಾಜಿನಲ್ಲಿ ಇದೇ ಪರಮಾಣುಗಳು ಹಾಗೂ ಅಣುಗಳು 
ಯಾದೃಚ್ಛಿಕವಾಗಿ ಅಥವಾ ಬೇಕಾಬಿಟ್ಟಿ ಹರಡಿಕೊಂಡಿರುತ್ತವೆ. 
ಘನಗಳಲ್ಲಿ ಇರುವಂತೆ ನಿರ್ದಿಷ್ಟ ಜ್ಯಾಮಿತಿಯ ವಿನ್ಯಾಸದಲ್ಲಿ ಇವು 
ಜೋಡಿಸಿಕೊಂಡಿರುವುದಿಲ್ಲ. ಹೀಗಾಗಿ ಗಾಜನ್ನು ಘನರೂಪದ 
ದ್ರವ ಎಂದು ರಸಾಯನವಿಜ್ಜಾನಿಗಳು ವಿವರಿಸುತ್ತಾರೆ. ಅಪ್ಪಟ 
ಸಿಲಿಕಾ ಇರುವ ಗಾಜನ್ನು ಕರಗಿಸುವುಸು ಕಷ್ಟ ಹಾಗೆಯೇ 
ಅದನ್ನು ವಿವಿಧ ರೂಪಗಳಿಗೆ ತಿದ್ದುವುದೂ ಕಷ್ಟ ಅದೇ ಸಿಲಿಕಾದ 
ಜೊತೆಗೆ ಇತರೆ ಲೋಹದ ಆಕ್ಸೈಡುಗಳ ಮಿಶ್ರಣವಿದ್ದರೆ ಆ ಗಾಜು 
ವೈವಿಧ್ಯಮಯವಾದ ಬಳಕೆಗಳಿಗೆ ಒಗ್ಗಿ ಬರುತ್ತದೆ. 

ಗಾಜು ನೀರಿನಂತೆ ಪಾರದರ್ಶಕ. ನೀರಿನಂತೆಯೇ ಅಣು 
ವಿನ್ಯಾಸ ಇದೆಯಾದರೂ ದ್ರವದಂತೆ ಹರಿಯುವುದಿಲ್ಲ. ಘನದಂತೆ 
ಗಟ್ಟಿಯಾಗಿದ್ದರೂ ಅಣುಗಳ ರಚನೆ ನಿರ್ದಿಷ್ಟ ವಿನ್ಯಾಸದಲ್ಲಿ 
ಇರುವುದಿಲ್ಲ. ಹೀಗೊಂದು ತ್ರಿಶಂಕು ಸ್ಥಿತಿಯಲ್ಲಿರುವ ವಿಶಿಷ್ಟ ವಸ್ತು 
ಇದು. ಬಹುಶಃ ಗಾಜಿನ ಬೇರೆಲ್ಲ ಗುಣಗಳಿಗಿಂತಲೂ ಅದರ 
ಪಾರದರ್ಶಕ ಗುಣವೇ ಅದನ್ನು ನಮಗೆ ಹೆಚ್ಚು ಆತ್ಮೀಯವಾಗಿಸಿದೆ 
ಎನ್ನಬಹುದು. ಇದೆಲ್ಲದರ ಜೊತೆಗೆ ಗಾಜು ಎನ್ನುವ ವಸ್ತು 
ರಸಾಯನಿಕವಾಗಿ ಬಲು ಕಠಿಣವಾದ ವಸ್ತು. ಅದನ್ನು ಅತ್ಯಂತ 
ಪ್ರಬಲವಾದ ಆಮ್ಲಗಳೂ ಕರಗಿಸವು. ಜೀರ್ಣಿಸವು. ಗಾಜಿನ ಈ 
ಎಲ್ಲ ಗುಣಗಳಿರುವ ಪ್ಲಾಸ್ಟಿಕ್ಕುಗಳು ಈಗ ಬಂದಿವೆ. ನಿಜ. ಆದರೆ 
ಅವುಗಳಿಗಿಲ್ಲದ ಮತ್ತೊಂದು ಗುಣ ಗಾಜಿಗೆ ಇದೆ. ಗಾಜನ್ನು 
ಮರುಬಳಸಬಹುದು. ಬಳಸಿದ ಹಳೆಯ ಗಾಜನ್ನು ಕರಗಿಸಿ, ಹೊಸ 
ಗಾಜನ್ನು ತಯಾರಿಸುವುದು ಸುಲಭ. ಇದು ಗಾಜಿನ ಇನ್ನೊಂದು 
ಗುಣ. ಪ್ಲಾಸ್ಟಿಕ್ಕು ಹಾಗಲ್ಲ. ಗಾಜು ಮುರುಕಲು ವಸ್ತು. ಜೋರಾಗಿ 
ಹೊಡೆದರೆ ಚೂರು, ಚೂರಾಗಿಬಿಡುತ್ತದೆ. ಬಹುಶಃ ಇದೊಂದೇ 
ಗಾಜಿನ ದುರ್ಗುಣ ಎನ್ನಬಹುದು. 

ಗಾಜನ್ನು ತಯಾರಿಸುವುದು ಹೇಗೆ? ರಾಸಾಯನಿಕವಾಗಿ ಗಾಜನ್ನು 
ಸೋಡಿಯಂ ಸಿಲಿಕೇಟು ಎನ್ನುತ್ತಾರೆ. ಅರ್ಥಾತ್‌ ಸೋಡಿಯಂ, 
ಸಿಲಿಕಾನು ಹಾಗೂ ಆಕ್ಷಿಜನ್‌ ಕೂಡಿ ಆದ ಸಂಯುಕ್ತ ಇದು. 
ಇದನ್ನು ತಯಾರಿಸಲು ಸಿಲಿಕಾನು ಯಥೇಚ್ಛವಾಗಿ ಇರುವ ಮರಳು, 
ಸೋಡಿಯಂ ಕಾರ್ಬೊನೇಟು ಹಾಗೂ ಸುಣ್ಣವನ್ನು ಕುಲುಮೆಯಲ್ಲಿ 
ಸುಮಾರು 1500 ಡಿಗ್ರಿ ಸೆಲ್ಮಿಯಸ್‌ ಉಷ್ಣತೆಗೆ ಕಾಯಿಸಿದರೆ ಗಾಜು 
ಸಿದ್ಧ. ತಯಾರಿಕೆಯಲ್ಲಿ ಎಂತಹ ಮರಳನ್ನು ಉಪಯೋಗಿಸುತ್ತೇವೆ 
ಎನ್ನುವುದನ್ನು ಅವಲಂಬಿಸಿ ಗಾಜಿನ ಗುಣವೂ ಇರುತ್ತದೆ. ಅಪ್ಪಟ 
ಸಿಲಿಕಾ ಅಥವಾ ಸಿಲಿಕಾನ್‌ ಡಯಾಕ್ಸೈಡನ್ನು ಬಳಸಿದಲ್ಲಿ ತಿಳಿಯಾದ, 
ಪಾರದರ್ಶಕ ಗಾಜನ್ನು ಪಡೆಯಬಹುದು. ಒಂದಿಷ್ಟು ಕಶ್ಮಲವನ್ನು 
ಬೆರೆಸಿ ಗಾಜು ಮಾಡಿದರೆ, ವಿಶಿಷ್ಟ ಗುಣಗಳಿರುವ ಗಾಜು ಸಿದ್ಧ. 

ಬೋರೋಸಿಲಿಕೇಟು ಗಾಜು ಎನ್ನುವುದು ಇಂತಹುದೊಂದು 
ಗಾಜು. ಒಂದಿಷ್ಟು ಬೋರಾನ್‌ ಆಕ್ಸೈಡನ್ನು ಮಿಶ್ರ ಮಾಡಿ 
ಗಾಜನ್ನು ತಯಾರಿಸುತ್ತಾರೆ. ಸಾಮಾನ್ಯ ಗಾಜನ್ನು ಬಿಸಿಮಾಡಿದರೆ 


(11)-1. ಅಗಸ್ಟ್‌ 2೦22 | 


ಅದು ಫಳ್ಳೆಂದು ಒಡೆಯಬಹುದು. ಆದರೆ ಈ ಗಾಜು ಹಾಗಲ್ಲ. 
ಬಿಸಿಯಾದರೂ ಉಕ್ಕಿನಂತೆಯೇ ಧೃಢವಾಗಿರುತ್ತದೆ. ಹೀಗಾಗಿ ಇದನ್ನು 
ಅಡುಗೆ ಪಾತ್ರೆಗಳಲ್ಲಿ, "ಪ್ರಯೋಗಕಾಲೆಗಳಲ್ಲಿ ರಸಾಯನ ಮಿಶ್ರಣಗಳನ್ನು 
ಬಿಸಿ ಮಾಡುವುದಕ್ಕೆ ಉಪಯೋಗಿಸಬಹುದು. ಗಾಜಿನ ಬಹುತೇಕ 
ಉಪಯೋಗ ಇದೇ. 
ಬಾಧಿಸವು. ಹೀಗಾಗಿ ಗಾಜಿನ ಬೋಗುಣೀಯೊಳಗೆ ಆಹಾರವನ್ನಿಟ್ಟು, 
ಮೈಕ್ರೊವೇವ್‌ ತರಂಗಗಳನ್ನು ಬೀಸಿ ಬಿಸಿ 
ತಣ್ಣಗೇ ಇದ್ದು, ಆಹಾರ ಬಿಸಿಯಾಗುತ್ತದೆ. ಉಕ್ಕನ್ನು ಹೀಗೆ ಮೈಕ್ರೊವೇವ್‌ 
ಒಲೆಯೊಳಗೆ ಇಡಲಾಗದು. 

ಫ್ಲೋಟ್‌ ಗ್ಲಾಸು ಕಿಟಕಿಗಳನ್ನು ತಯಾರಿಸಲು ಬಳಸುವ ನಿಚ್ಚಳವಾದ, 


ಪಾರದರ್ಶಕ ಗಾಜು. ಕುಲುಮೆಯೊಳಗೆ ತಿಳಿಯಾಗಿ ದ್ರವವಾದ ಗಾಜನ್ನು 


ಅದು ಸಪಾಟಾಗಿ 
ಹಾಳೆಗಳ ರೂಪದಲ್ಲಿ ತಯಾರಾಗುತ್ತದೆ. ಬಿಸಿಯಾಗಿರುವಾಗಲೇ 
ಬೇಕಿರುವ ದಪ್ಪಕ್ಕೆ ಅದನ್ನು ಒತ್ತಿ ತಯಾರಿಸಬಹುದು. ಗಾಜಿನ 


ಉರುಳೆಗಳ ಮೇಲೆ ಹರಿಯಲು ಬಿಡುತ್ತಾರೆ. ಆಗ 


ತಯಾರಿಕೆಯಲ್ಲಿ ಉಪಯೋಗಿಸುವ ಈ ತಂತ್ರವನ್ನೇ ಅನಂತರ ಉಕ್ಕು 


ಹಾಗೂ ಇತರೆ ಲೋಹದ ವಸ್ತುಗಳ ತಯಾರಿಕೆಯಲ್ಲಿಯೂ, ಪ್ಲಾಸ್ಟಿಕ್ಕಿನ 
ವಿವಿಧ ವಸ್ತುಗಳ ತಯಾರಿಕೆಗಳಲ್ಲಿಯೂ ಉಪಯೋಗಿಸಿದರೆಂಬುದು 
ಚರಿತ್ರೆ. ಅಲಂಕಾರಿಕ ಗಾಜು ಅಥವಾ ಕ್ರಿಸ್ಟಲ್‌ ಗಾಜು ಇನ್ನೊಂದು ಬಗೆ. 


ಇದು ಬಲು ನಿಚ್ಚಳವಾದ ಗುಣವಿರುವ ಗಾಜು. ವಜ್ರದಂತೆ ಇದನ್ನೂ 
ಕೆತ್ತಿ ಹರಳಾಗಿಸಿ, ಬೆಳಕನ್ನು ಹೊಳಪಿಸುವಂತೆ ಮಾಡುವುದರಿಂದ, ಇದಕ್ಕೆ 


ಬಲು ಬೇಡಿಕೆ. ದುಬಾರಿ ಕೂಡ. 

ಎಲ್ಲ ಗಾಜುಗಳೂ ಪಾರದರ್ಶಕವೇ ಆದರೂ ಕೆಲವನ್ನು ವಿಶೇಷ 
ಬಳಕೆಗೆಂದು ತಯಾರಿಸಿರುತ್ತಾರೆ. ಇಂತಹ ನಾಲ್ಕು ಗಾಜಿನ ತಯಾರಿಕಾ 
ವಿಧಾನಗಳಿವೆ. ಮೊದಲನೆಯದು ಅನೀಲ್ಡ್‌ ಗ್ಲಾಸ್‌ ಅಥವಾ ತಣಿಸಿದ 
ಗಾಜು. ಇದು ತೆಳ್ಳಗಿನ ಹಾಳೆಯಂತಹ ಗಾಜು. ಒಡೆದರೆ ಸಾವಿರ 
ಚೂರಾಗಿಬಿಡುತ್ತದೆ. ಗಾಜು ಹೀಗೆ ಒಡೆಯುವುದಕ್ಕೆ ಕಾರಣ, ಅದರ 
ಅಣುಗಳ ನಡುವೆ ಇರುವ ಸೆಳೆತದ ಬಲ. ಗಾಜಿನ ಮೇಲೆ ಹೊಡೆದಾಗ, 
ಈ ಸೆಳೆತ ಥಟ್ಟನೆ ಬಿಡಿಸಿಕೊಂಡು, ಗಾಜು ಚೂರುಚೂರಾಗಿ ಬಿಡುತ್ತದೆ. 
ಒಂದು ರೀತಿಯಲ್ಲಿ ಎಳೆದಿಟ್ಟ ರಬ್ಬರಿನ ಬ್ಯಾಂಡು, ಕೈ ಬಿಟ್ಟಾಗ ಫಟ್ಟನೆ 
ಹಾರುವಂತೆ ಇದು. ಅನೀಲ್ಡ್‌ ಗಾಜನ್ನು ತಯಾರಿಸಲು ಗಾಜಿನ ಬಿಸಿ 
ಹಾಳೆಗಳನ್ನು ನಿಧಾನವಾಗಿ, ಹಂತ, ಹಂತವಾಗಿ ತಣಿಸಿ, ಸಾಧಾರಣ 
ಉಷ್ಣತೆಗೆ ಬರುವಂತೆ ಮಾಡುತ್ತಾರೆ. ಇದರಿಂದಾಗಿ ಗಾಜಿನ ಅಣುಗಳ 
ನಡುವೆ ಇರಬಹುದಾದ ಬಿಗಿತದ ಬಲ ಕಡಿಮೆಯಾಗಿ, ಬಡಿದಾಗ ತಟ್ಟನೆ 
ಒಡೆಯದಂತೆ ಆಗುತ್ತದೆ. ಎರಡನೆಯದು ಬಿಸಿಯಿಂದ ಬಲಗೊಳಿಸಿದ 
ಗಾಜು. ಅನೀಲ್ಡ್‌ ಗಾಜನ್ನೇ ಮತ್ತೆ ಸುಮಾರು 600 ಡಿಗ್ರಿ ಸೆಲ್ಮಿಯಸ್ಸಿಗೆ 


ಬಿಸಿ ಮಾಡಿ, ಸ್ವಲ್ಪ ಬೇಗನೆ, ಅಂದರೆ ನೀರನ್ನೋ, ತಣ್ಣಗಿನ ಗಾಳಿಯನ್ನು 
ಬೀಸಿಯೋ ಶೀಘ್ರವಾಗಿ ತಣಿಸುತ್ತಾರೆ. ಇದು ಅನೀಲ್ಡ್‌ ಗಾಜಿಗಿಂತ ಸ್ವಲ್ಪ 


ಗಟ್ಟಿಯಾಗಿರುತ್ತದೆ. 


ಮೈಕ್ರೊವೇವ್‌ ತರ೦ಗಗಳು ಕೂಡ ಗಾಜನ್ನು 


ಮಾಡಬಹುದು. ಪಾತ್ರೆ 


ಹುರೂಪಲಿ 


ಮೂರನೆಯದು ಟೆಂಪರ್ಡ್‌ ಅಥವಾ ಗಟ್ಟಿಗೊಳಿಸಿದ ಗಾಜು. 
ಅನೀಲ್ಡ್‌ ಗಾಜನ್ನು ಎರಡೂ ಬದಿಯಲ್ಲಿ 700 ಡಿಗ್ರಿ ಸೆಲ್ಮಿಯಸ್ಸಿಗೆ 
ಬಿಸಿ ಮಾಡಿ, ಕೇವಲ ಎರಡೂ ಬದಿಯನ್ನು ಶೀಘ್ರವಾಗಿ ತಣಿಸಿದರೆ 
ಹೀಟ್‌ ಟೆಂಪರ್ಡ್‌ ಅಥವಾ ಗಟ್ಟಿಗೊಳಿಸಿದ ಗಾಜು ದೊರೆಯುತ್ತದೆ. 
ಇದು ಸಾಮಾನ್ಯ ಗಾಜಿಗಿಂತಲೂ ಐದು ಪಟ್ಟು ಗಟ್ಟಿ ಇಂತಹ 
ಗಾಜನ್ನು ಬಹುತೇಕ ಬಾಲ್ಕನಿಗಳಲ್ಲಿ, ಅಥವಾ ಸೂರಿಗೆ ಹಾಕುವ 
ಗಾಜುಗಳಲ್ಲಿ ಉಪಯೋಗಿಸುತ್ತಾರೆ. ಈ ಗಾಜು ಒಡೆದಾಗ ಪುಟ್ಟ 
ಪುಟ್ಟ ತುಣುಕುಗಳಾಗುತ್ತದೆಯೇ ಹೊರತು, ಚಾಕುವಿನಂತೆ ಚೂಪು 
ಅಂಚಿನ ತುಣುಕಾಗುವುದಿಲ್ಲ. ಕೊನೆಯದು ಲ್ಯಾಮಿನೇಟೆಡ್‌ ಗಾಜು. 
ಗಾಜಿನ ಹಾಳೆಗಳ ನಡುವೆ ಪಾಲಿಮರ್‌ ಗೋಂದನ್ನು ಹಾಕಿ, ಹಲವು 
ತೆಳು ಹಾಳೆಗಳನ್ನು ಅಂಟಿಸಿ ತಯಾರಿಸುವ ಗಾಜೇ ಲ್ಯಾಮಿನೇಟೆಡ್‌ 
ಗಾಜು. ಹಲವು ಗಾಜಿನ ಪದರಗಳು ಇರುವ ಈ ಗಾಜು ಸುತ್ತಿಗೆಯಿಂದ 
ಬಡಿದರೂ ಚೂರು, ಚೂರಾಗುವುದಿಲ್ಲ. ಒಡೆದರೂ ಚೂರಾಗಿ ಸಿಡಿಯದೆ 
ಇದ್ದಲ್ಲೇ ಇರುತ್ತದೆ. ಇಂತಹ ಗಾಜನ್ನು ಕಾರು, ಬಸ್ಸುಗಳ ಕಿಟಕಿಗಳಲ್ಲಿ 
ಉಪಯೋಗಿಸುತ್ತಾರೆ. ಹಾಳೆಗಳನ್ನು ಅಂಟಿಸುವ ಗೋಂದಿಗೆ ಪಾಲಿ 
ವನೈಲ್‌ ಬ್ಯುಟರಾಲ್‌ ಎ೦ಬ ಪ್ಲಾಸಿಕ್ಸನ್ನು ಬಳಸುವುದುಂಟು. ಇದಲ್ಲದೆ 
ಕಂಪೋಸಿಟ್ಟಿನ ತೆಳು ಹಾಳೆಯನ್ನು ಮಧ್ಯದಲ್ಲಿಟ್ಟ ಎಸ್‌ ಜಿ ಪಿ ಗಾಜು 
ಎನ್ನುವ ಗಾಜೂ ಇದೆ. ಇದು ಕೂಡ ಒಡೆಯದ ಗಟ್ಟಿ ಗಾಜು. ಎಸ್‌ ಜಿ 
ಎಂದರೆ ಸೆಂಟಿಗ್ಲಾಸ್‌ ಎಂದು ಹೆಸರು. ಅರ್ಥಾತ್‌ ರಕ್ಷಕ ಗಾಜು. 

ಇವು ನಮ್ಮ ನಿತ್ಯ ಬಳಕೆಯ ಗಾಜುಗಳಾದುವು. ಕೆಲವು ವಿಶೇಷ 
ಸಂದರ್ಭಗಳಲ್ಲಿ ಬಳಸುವ ಗಾಜುಗಳೂ ಇವೆ. ಉದಾಹರಣೆಗೆ, ಸ್ಮಾರ್ಟ್‌ 
ಫೋನುಗಳಲ್ಲಿ ಬಳಸುವ ಗೊರಿಲ್ಲಾ ಗಾಜು. ಗೊರಿಲ್ಲಾ ಗ್ಲಾಸು ಎನ್ನುವ 
ಇದನ್ನು ಸುಪ್ರಸಿದ್ಧ ಗಾಜು ತಯಾರಕರಾದ ಕಾರ್ನಿಂಗ್‌ ಕಂಪೆನಿ 
ಮೊತ್ತ ಮೊದಲಿಗೆ ತಯಾರಿಸಿತು. ಇದು ಇತರೆ ಗಾಜುಗಳಂತೆಯೇ 
ಪಾರದರ್ಶಕವಾಗಿದ್ದರೂ, ವಿದ್ಯುತ್‌ ವಾಹಕ. ಹೀಗಾಗಿಯೇ ಇದರ 
ಕೆಳಗಿರುವ ಇಲೆಕ್ಟ್ರಾನಿಕ್‌ ಸರ್ಕೀಟನ್ನು ನಾವು ಮುಟ್ಟಿ, ತಟ್ಟಿ ಬದಲಿಸಬಹುದು. 
ಅಷ್ಟು ಸಂವೇದಶಾಶೀಲವಾಗಿದ್ದರೂ, ಈ ಗೊರಿಲ್ಲ ಗ್ಲಾಸು ಬಲು ಗಟ್ಟಿ 
ತಕ್ಷಣಕ್ಕೆ ಒಡೆಯುವುದಿಲ್ಲ. ಹಾಗೆಯೇ ಸುಲಭವಾಗಿ ಗೀಚಲೂ ಆಗದು. 
ಗೊರಿಲ್ಲ ಗಾಜಿನ ಪತ್ತೆಯಾಗಿದ್ದೂ ಒಂದು ಆಕಸ್ಮಿಕವೇ. 

ಗೊರಿಲ್ಲ ಗಾಜಿನ ತಯಾರಿಕೆಗೆ ಕಾರಣವಾಗಿದ್ದು ಬಣ್ಣದ ಗಾಜು 


ಎಂದರೆ ಅಚ್ಚರಿ ಪಡಬೇಕಿಲ್ಲ. ಗಾಜು ತಯಾರಿಸುವಾಗಲೇ ಅದರಲ್ಲಿ 


ug 2 ಯಯ Ul | 


Reading Glasses and Case 


ಒಂದಿಷ್ಟು ಲೋಹವನ್ನು ಸೇರಿಸಿದರೆ ಗಾಜಿನ ಬಣ್ಣ ಬದಲಾಗುತ್ತದೆ. 
ಲೋಹವನ್ನು ಅದರ ಆಕ್ಷೈಡಿನ ರೂಪದಲ್ಲಿ ಬೆರೆಸಲಾಗುತ್ತಿತ್ತು. ಆಕ್ಸೈಡು 
ಕೂಡಿದರೆ ಸಿಲಿಕೇಟು ತಯಾರಾಗುತ್ತದಷಪ್ಟೆ. ಆದರೆ ಆ ಲೋಹ ಅಲ್ಲಿಯೇ 
ಉಳಿದುಕೊಂಡು ಗಾಜಿಗೆ ಬಣ್ಣ ನೀಡುತ್ತದೆ. ವೆನಿಸಿನ ಗಾಜುಗಳು 
ಹೀಗೆ ಬಣ್ಣದಿ೦ದಲೇ ಪ್ರಸಿದ್ಧವಾದವು. ಕೇವಲ ಸೋಡಿಯಂ ಹಾಗೂ 


ಕ್ಯಾಲ್ಸಿಯಂ ಆಕ್ಸೈಡಿನ ಗಾಜು ಬಿಳಿಯದಾಗಿರುತ್ತದೆ. ಸೀಸದ ಜೊತೆಗೆ 
ಒಂದಿಷ್ಟು ಆಂಟಿಮನಿ ಕೂಡಿಸಿದ್ದರೆ ಗಾಜು ಹಳದಿಯಾಗಿಯೂ, 
ಕ್ರೋಮಿಯಂ ಇದ್ದರೆ ಕಿತ್ತಳೆ ಬಣ್ಣವಾಗಿಯೂ ಇರುತ್ತದೆ. ವಾಸ್ತವವಾಗಿ 
ಕ್ರೋಮಿಯಂ ಲೋಹಕ್ಕೆ ಆ ಹೆಸರು ಬಂದಿದ್ದೇ ಗಾಜಿನಲ್ಲಿ ಅದು ಕಿತ್ತಳೆ 
ಬಣ್ಣ ಕೊಡುತ್ತದೆ ಎಂಬ ಕಾರಣದಿಂದ. ಕೋಬಾಲ್ಟ್‌ ನೀಲಿ ಗಾಜಿಗೂ, 


ನಿಕ್ಕಲ್‌ ಕಂದು ಬಣ್ಣದ ಗಾಜಿಗೂ, ಮ್ಯಾಂಗನೀಸ್‌ ಊದಾ ಬಣ್ಣದ 
ಗಾಜಿಗೂ ಅವಶ್ಯಕ. ಕಬ್ಬಿಣ ಅಥವಾ ತಾಮ್ರ ಬೆರೆತಿದ್ದರೆ ಅಂತಹ ಗಾಜು 
ನೀಲಿ-ಹಸಿರು ಬಣ್ಣವಾಗಿಯೂ, ತಾಮ್ರವಷ್ಟೆ ಇದ್ದರೆ ಕೆಂಪಾಗಿಯೂ 
ಇರುತ್ತದೆ. 


We NIetP ಐಓ 


ಬಣ್ಣದ ಗಾಜು ಕೇವಲ ಅಲಂಕಾರಕ್ಕೆ ಮಾತ್ರವಲ್ಲ. ಕೆಲವು 
ಬಣ್ಣದ ' ಗಾಜನ್ನು ಔಷಧಗಳನ್ನು ಶೇಖರಿಸಿ" ಇಡಲು ಬಳಸುತ್ತಾರೆ. 
ಕಂದು ಬಣ್ಣದ po ತನ್ನ NE ಹಾಯುವ ಬೆಳಕಿನಲ್ಲಿರುವ 
ಅಲ್ಪಾವಯಲೆಟ್‌ ಹಾಗೂ ಅತಿ ಶಕ್ತಿಯ ನೀಲಿ, ಹಸಿರು ಬಣ್ಣಗಳನ್ನು 
ಹೀರಿಕೊಂಡು ಬಿಡುವುದರಿಂದ ಒಳೆಗಿರುವ ಔಷಧದ ಮೇಲೆ "ಬೆಳಕಿನ 
ಪರಿಣಾಮ ಕಡಿಮೆಯಾಗುತ್ತದೆ. ಹೀಗಾಗಿ ಸಾಮಾನ್ಯವಾಗಿ ಔಷಧಗಳು, 
ರಾಸಾಯನಿಕಗಳನ್ನು ಬಣ್ಣದ ಗಾಜಿನ ಬಾಟಲಿಗಳಲ್ಲಿ ಕೂಡಿಡುತ್ತಾರೆ. 
ಮದ್ಯವನ್ನು ಅದರ ಬಣ್ಣ ಚೆನ್ನಾಗಿ ಕಾಣಲಿ ಎಂದು ನಿಚ್ಚಳವಾದ, 
ಪಾರದರ್ಶಕವಾದ ಕ್ರಿಸ್ಟಲ್‌ ಗಾಜಿನ ಬಾಟಲಿಗಳಲ್ಲಿ ತುಂಬಿಡುವುದು 
ಪದ್ಧತಿ. ಇದರಿಂದಾಗಿ ಕೆಲವು ಹಳೆಯ ವೈನುಗಳ ಪರಿಮಳದಲ್ಲಿ ಕುಂದು 
ಬರುತ್ತದೆ ಎ೦ದು ಇತ್ತೀಚೆಗೆ ಒಂದು ಸಂಕೋಧನೆ ವರದಿ ಮಾಡಿತ್ತು. 
ಮದ್ಯವನ್ನೂ ಕಂದು ಬಣ್ಣದ ಬಾಟಲಿಗಳಲ್ಲಿ ತುಂಬಿಡುವುದು ಉತ್ತಮ 
ಎರದು ಚ 1 ಹೇಳಿತ್ತು. 

ಶಿಕ್ಷಣ, ವಿಜ್ಞಾನಗಳ ಬೆಳೆವಣಿಗೆಗೆ ಗಾಜಿನ ಕೊಡುಗೆ ಅಪಾರ. ಗಾಜು 
ಇಲ್ಲದಿದ್ದರೆ ಕನ್ನಡಕ ಇಲ್ಲ. ಕನ್ನಡಕ ಇಲ್ಲದಿದ್ದರೆ ವಯಸ್ಸಾಗುತ್ತಿದ್ದಂತೆ 


ಆಗಸ್ಟ್‌ ೭೦೭೦ — 12) 


ಓದುವುದು ಕಷ್ಟವಷ್ಟ. ಹಾಗೆಯೇ ಗಾಜಿನ ಮಸೂರಗಳು ಇಲ್ಲದಿದ್ದರೆ 
ಸೂಕ್ಷ ದರ್ಶಕ, ದೂರದರ್ಶಕಗಳು ತಯಾರಾಗುತ್ತಲೇ ಇರಲಿಲ್ಲ. 
ಇದೇ ನೀತಿಯಲ್ಲಿ ಗಾಜಿನಿಂದ ಹಾಯುವ ಬೆಳಕು ಬಾಗುತ್ತದೆ ಎನ್ನುವ 
ವಿದ್ಯಮಾನ ಬೆಳಕಿನಲ್ಲಿ ಏಳು ಬಣ್ಣಗಳಿವೆ ಎಂಬುದನ್ನೂ, ತದನಂತರದ 
ಟ್ರ [ಯನಗಳು ಬೆಳಕು ಒಂದು ವಿದ್ಯು ತ್ವಾಂತೀಯ ತರಂಗ. ಎನ್ನುವುದನ್ನೂ 
ತಿಳಿಸಿದುವು. ಬೆಳಕಿನ ವೇಗದ ಕುರಿತ ಅಧ್ಯಯನಗಳಿಗೆ ಜೂ ಗಾಜಿನ 
ಮೂಲಕ ಹಾಯುವ ಬೆಳಕು ಚದುರುತ್ತದೆ ಏಕೆ ಎನ್ನುವ ಪ್ರಶ್ನೆ ಯಿಂದಲೇ 
ಆರಂಭವಾಗಿದ್ದು, ಅದರ ಅಂತ್ಯ ಎನ್‌ಸ್ಟೈನ್‌ ವಿವರಿಸಿದ. ಸಾಪೇಕ್ಷ 
ಸಿದ್ಧಾಂತದಲ್ಲಿಯು, ಪರಮಾಣು ಬಾಂಬಿನಲ್ಲಿಯೂ ಕೊನೆಗೊಂಡಿತು 


ಆಕಸ್ಥಿಕ ಶೋಧ 


/ ಗಾಜಿನ ತಯಾರಿಕೆ ಆಕಸ್ಮಿಕವಾಗಿ ಆಯಿತು ಎನ್ನುವ ಕಥೆ ಇದೆ. 
' ಇದನ್ನು ಗ್ರೀಕ್‌ ವಿದ್ವಾಂಸ ಫ್ಲೈನಿ ವಿವರಿಸಿದ್ದಾನೆ. ಕ್ರಿಸ್ತಶಕ ಒಂದನೆಯ 


ಶತಮಾನದಲ್ಲಿ ಬರೆದ ತನ್ನ ಪ್ರವಾಸ ಕಥನಗಳಲ್ಲಿ ಸಿರಿಯಾದಿಂದ 


0 ನೈಟರ್‌ ಎನ್ನುವ ಲವಣವನ್ನು ತರುತ್ತಿದ್ದ ವ್ಯಾಪಾರಿಗಳು ಒಂದು 


ರಾತ್ರಿ ನದಿಯೊಂದರ ತೀರದಲ್ಲಿ ತಂಗಿದ್ದರಂತೆ. ನದಿಯ ಮರಳ 
ದಂಡೆಯಲ್ಲಿ ಒಲೆ ಹೂಡಿ ಅಡುಗೆ ಮಾಡಿದಾಗ, ಪಾರದರ್ಶಕವಾದ, 
ನೀರಿನಂತಹ ದ್ರವವೊಂದು ಹರಿದದ್ದು ನೋಡಿ ಅಚ್ಚರಿಗೊ೦ಡರಂತೆ. 
ಒಲೆ ಹೂಡಲು ಕಲ್ಲುಗಳು ದೊರೆಯದೆ ಇದ್ದದ್ದರಿಂದ ನೈಟರಿನ 
ಮುದ್ದೆಯನ್ನೇ ಉಪಯೋಗಿಸಿದ್ದರು. ಅದು ಮರಳಿನ ಜೊತೆಗೆ ಕೂಡಿ, 
ಬಿಸಿಯಾದಾಗ ಗಾಜು ರೂಪುಗೊಂಡಿತು ಎಂದು ಫ್ರೈನಿ ಹೇಳಿದ್ದ. 


| ಆದರೆ ಇದು ನಿಜವೇ ಎನ್ನುವ ಬಗ್ಗೆ ಅನುಮಾನವಿತ್ತು. ಸೋಡಿಯಂ 


ಹಾಗೂ ಮರಳು ಇದ್ದರೂ, ಒಲೆಯಲ್ಲಿ ಒಟ್ಟಿದ ಪುರುಳೆಗಳು ಉರಿವ 
ಉಷ್ಣತೆಯಲ್ಲಿ ಗಾಜು ತಯಾರಾಗುವುದಿಲ್ಲ ಎನ್ನುವ ತರ್ಕವಿತ್ತು. 
ಇದು ಸತ್ಯವೋ ಎಂದು ಇಪ್ಪತ್ತನೆಯ ಶತಮಾನದಲ್ಲಿ ವಿಲಿಯಂ 
ಮನ್ರೋ ಎಂಬಾತ ಇದನ್ನು ಪ್ರಯೋಗ ಮಾಡಿ ನೋಡಿದ. ಮರಳಿನ 
ಹಾಸಿನ ಮೇಲೆ ಸೋಡಿಯಂ ಕಾರ್ಬೊನೇಟು, ನೈಟರಿನಲ್ಲಿ ಇರುವ 
ವಸ್ತು, ಹರಡಿ, ಬೆಂಕಿ ಹಚ್ಚಿ ನೋಡಿದ. ಅದು ಸುಮಾರು 1500 
ಡಿಗಿವರೆಗೂ ಬಿಸಿಯಾಯಿತು. ಜೊತೆಗೆ ಅಡಿಯಲ್ಲಿ ಒಂದಿಷ್ಟು 
ಗಾಜಿನಂತಹ ವಸ್ತುಗಳು ರೂಪುಗೊಂಡಿದ್ದುವು. 


ನ್ನುವುದನ್ನು ಮರೆಯದಿರೋಣ. 

ಹ ವಸ್ತುವಾಗಿಯೂ, ವಸ್ತುಗಳ ವಿಶೇಷ ಸ್ಥಿತಿಯಾಗಿಯೂ ಗಾಜು 
ಈ ಜಗತ್ತಿನ `ಸಾಂಸ್ಕೃ ಶಿಕ, ರಾಜಕೀಯ, ವೈಜ್ಞಾನಿಕ ಬೆಳೆವಣಿಗೆಗಳಿಗೆ 
ಆಧಾರವಾಗಿದೆ. ಇತ್ತೀಚೆಗೆ ಇದಕ್ಕೆ ಪ್ರತಿಸ್ಪರ್ಧಿಯಾಗಿ ಪ್ಲಾಸ್ಟಿಕ್ಕು ಬಂದ 
ಮೇಲೂ ಗಾಜಿನ ಮಹತ್ವವೇನೂ ಕುಗ್ಗಿಲ್ಲ. ಸಂವಹನ ತಂತ್ರಜ್ಞಾನ 
ಅರ್ಥಾತ್‌ ಟೆಲಿಕಮ್ಯೂನಿಕೇಷನ್ನಿನಲ್ಲಿ ಸಂಕೇತಗಳು ಸಾಂಗವಾಗಿ ಹಾಗೂ 
ತ್ವರಿತವಾಗಿ ಸಾಗಲು ಬಳಸುವ ಆಪ್ಟಿಕಲ್‌ ಫೈಬರ್‌ ಕೂಡ ಗಾಜಿನದ್ದೇ. 
ನಮ್ಮ ಪ್ರಧಾನಿಗಳು ಪ್ರತಿ ಸ್ವಾತಂತ್ರ್ಯ ದಿನದಂದು ಕೆಂಪುಕೋಟೆಯಲ್ಲಿ 
ಭಾಷಣ ಮಾಡುವಾಗ ಅವರನ್ನು ಕಾಯುವ ಬುಲೆಟ್‌ ಪ್ರೂಫ್‌ ರಕ್ಷೆಯೂ 
ಗಾಜಿನದ್ದೇ. ಅವರ ಕಾರಿನ ಕಿಟಕಿಗಳು ಕೂಡ ಬುಲೆಟ್‌ ಪ್ರೂಫ್‌ 
ಗಾಜಿನವೇ. ಗಾಜು ಮತ್ತು ಪಾಲಿಮರ್‌ ಎರಡನ್ನೂ ಕೂಡಿಸಿ ಮಾಡಿದ 
ಕ೦ಪೋಸಿಟ್ಟು ಹೀಗೆ ತನ್ನ ಪ್ರತಿಸ್ಪರ್ಧಿಯ ಜೊತೆಗೂಡಿಯೂ ಬದುಕುವ 
ಗಾಜು ಒಂದು ವಿಶಿಷ್ಟ ವಸ್ತು. ವಿಶಿಷ್ಟ ಸ್ಥಿತಿ ಕೂಡ. 


ಕೊಳ್ಳೇಗಾಲ ಶರ್ಮ ಕುತೂಹಲಿಯ ಸಂಪಾದಕ 


ವಿಜ್ಞಾನವೇ ಹಾಗೆ. ಅಚ್ಚರಿಯೆನ್ನಿಸುವಂತಹ ಫಲಗಳನ್ನು ನೀಡುತ್ತದೆ. ಎಲ್ಲರೂ ದೂರುವ ಮದ್ಯ ಜೀವದಾಯಿ 
ಔಷಧವಾದ ಬಗ್ಗೆ ಒಂದು ಕೌತುಕಮಯ ಕಥೆ. ರಾಮಪ್ರಸಾ ದ್‌ ಕೊಣನೂರು ಅವರ ಲೇಖನ ಅಲ್ಲಿದೆ 


ಮದಾದ 


Ww ೧೧ 


ಮಾಡುತ್ತಿದ್ದೆ. ಆ ಊರಿನಿಂದ ಒಂದು ದೊಡ್ಡಾಸ್ಪತ್ರೆಗೆ ಹೋಗಬೇಕು ಎಂದರೆ ನೂರು ಮೈಲು 


ನೊಬ್ಬ ವೈದ್ಯ ಹಿಂದೊಮ್ಮೆ ಅಮೇರಿಕಾದ ಒಂದು ಹಳ್ಳಿಗಾಡು ಪ್ರದೇಶದ ಆಸ್ಪತ್ರೆಯಲ್ಲಿ ಕೆಲಸ 


ಕ್ರಮಿಸಬೇಕಿತ್ತು. 


ಮೂವತ್ತು ವಯಸ್ಸಿನ ಒಬ್ಬ ವ್ಯಕ್ತಿಯನ್ನು ಪ್ರಜ್ಞಾಹೀನ ಸ್ಥಿತಿಯಲ್ಲಿ ಆಸ್ಪತ್ರೆಗೆ ಆ೦ಬುಲೆನ್ಸ್‌ನಲ್ಲಿ ತಂದಿದ್ದರು. 
ರಸ್ತೆಯಲ್ಲಿ ಬಿದ್ದಿದ್ದನಂತೆ. ಯಾರೋ ದಾರಿಹೋಕರು 911 ತುರ್ತು ನಂಬರಿಗೆ ಫೋನಾಯಿಸಿ ಆಂಬುಲೆನ್ಸ್‌ 
ಕರೆಸಿದ್ದರು. ಪ್ರಜ್ಞಾಹೀನ ಸ್ಥಿತಿಯಲ್ಲಿದ್ದ ಆತನ ಉಸಿರಾಟದ ಅ೦ಗಾ೦ಗಗಳನ್ನು ಆತನ ಜೊಲ್ಲು ಮತ್ತು 
ಜಠರದ ಆಮ್ಲದಿಂದ ಕಾಪಾಡಲು ಪ್ಯಾರಾಮೆಡಿಕ್ಸ್‌ ಆತನನ್ನು ಸ್ಥಳದಲ್ಲಿಯೇ ಕೃತಕ ಉಸಿರಾಟಕ್ಕೆ 
ಅನುವಾಗಲು ಗಾಳಿ ಕೊಳವೆಯನ್ನು ಆತನ ಬಾಯಿಯ ಮೂಲಕ ಶ್ವಾಸನಾಳದೊಳಗೆ ದೂಕಿದ್ದರು. ಆತನ 
ಜೇಬಿನಲ್ಲಿದ್ದ ಚಾಲನೆಯ ಪರವಾನಿಗಿಯಿಂದ ತಿಳಿದದ್ದು ಆತನ ಹೆಸರು, ಜನ್ಮ ದಿನ ಮತ್ತು ವಿಳಾಸ ಅಷ್ಟೇ. 
ಪೋಲೀಸಿನವರಿಗೆ ಈತನ ಮನೆಯವರನ್ನು ಪತ್ತೆ ಹಚ್ಚಲು ಇದಿಷ್ಟು ಮಾಹಿತಿಯನ್ನು ಒದಗಿಸಿದ್ದರು. ನಾಡಿ 
ಮಿಡಿತ ಇನ್ನು ಇತ್ತು ಆಂಬು ಬ್ಯಾಗ್‌ ಎನ್ನುವ ಕೃತಕ ಉಸಿರಾಟದ ಸಾಧನದ ಸಹಾಯದಿಂದ ಆತನ 
ಶ್ವಾಸಕೋಶಕ್ಕೆ ಗಾಳಿಯನ್ನು ಅಮುಕುತ್ತಾ ಆಸ್ಪತ್ರೆಗೆ ತಂದಿದ್ದರು. 

ಆಸ್ಪತ್ರೆಯಲ್ಲಿದ್ದ ನಾನು, ತಕ್ಷಣವೇ ಆತನ ಗಾಳಿ ಕೊಳವೆಯನ್ನು ಕೃತಕ ಉಸಿರಾಟದ ಯಂತ್ರಕ್ಕೆ ಸಿಕ್ಕಿಸಿ, 
ಶ್ವಾಸಕೋಶದ 'ಎಕ್ವೇ ತೆಗೆದು ಕೊಳವೆ ನಿಗದಿತ ಸ್ಥಳದಲ್ಲಿದೆ ಎಂದು. ದೃಢಪಡಿಸಿಕೊಂಡೆ. ತಲೆಯ ಸ್ಥಾ ನ್‌ 
ಮಾಡಿಸಿ ಮೆದುಳೆಸಲ್ಲಿ ಯಾವುದೇ ರಕ್ತಸ್ರಾವವಿಲ್ಲ ಎಂದು ತಿಳಿದುಕೊಂಡೆ. ರಕ್ತವನ್ನು ಕೆಲವು ಪರೀಕ್ಷೆಗಳಿಗೆ 
ತಕ್ಷಣವೇ ಕಳುಹಿಸಿದೆ. ಆತನ ಅಪಧಮನಿಯ "ರಕ್ತದಲ್ಲಿ Ph ಲೆವೆಲ್‌ ಕಮ್ಮಿ ಇತ್ತು ಅಂದರೆ ಆಮ್ಲೀಯ 
ಪ್ರಮಾಣ ಹೆಚ್ಚಿತ್ತು ಮುಂದಿನ ಕೆಲಸ ಆತನ ರಕ್ತದಲ್ಲಿನ ಅನಯಾನ್‌ ಗ್ಯಾಪ್‌ ಎಷ್ಟಿದೆ ಎಂದು ತಿಳಿದು 
ಕೊಳ್ಳುವುದು. ಇದಕ್ಕಾಗಿ ಆತನ ರಕ್ತದಲ್ಲಿರುವ ಕ್ಲೋರಯ್ಸ್‌ ಮತ್ತು ಬೈ ಕಾರ್ಬೊನೇಟ್‌ ಪ್ರಮಾಣವನ್ನು 
ಕೂಡಿಸಿ ಬಂದ ಮೊತ್ತವನ್ನು ಒಟ್ಟಾರೆ ರಕ್ತದಲ್ಲಿರುವ ಸೋಡಿಯಂ ಪ್ರಮಾಣದಿಂದ ಕಳೆಯಬೇಕು. ಇದರ 
ಸಂಖ್ಯೆ ಹತ್ತಕ್ಕಿಂತ ಹೆಚ್ಚಿದ್ದರೆ ಇದನ್ನು ವೈದ್ಯಕೀಯ ಭಾಷೆಯಲ್ಲಿ ಅನಯಾನ್‌ ಕೊರತೆ ಉಲ್ಲಣದಿಂದಾದ 
ಅಸಿಡೋಸಿಸ್‌ (gh anion gap metabolic acidosis) ಎಂದು ಕರೆಯುತ್ತಾರೆ. ಇದಿಷ್ಟು ಮಾಹಿತಿ 
ಹಿಡಿದು ಆತನಿಗೇನಾಗಿದೆ ಎಂದು ತಿಳಿಯಬೇಕಿತ್ತು 

ಅನಯಾನ್‌ ಕೊರತೆ ಉಲ್ಲಣವಾಗಲು ಕಾರಣಗಳನ್ನು ಕಲೆ ಹಾಕಿದೆ. ಆತನಿಗೆ ಮಧುಮೇಹದ ಕಾಯಿಲೆ 
ಇಲ್ಲ ಎಂದು ರಕ್ತ ಪರೀಕ್ಷೆಯಲ್ಲಿ ಅರಿತೆ. ಮೂತ್ರ ಪಿಂಡಗಳು ಸರಿಯಾಗಿ ಕೆಲಸ ಮಾಡುತ್ತಿವೆ ಎಂದು 
ಗೊತ್ತಾಯಿತು. ಸ್ಯಾಲಿಸಿಲೇಟ್‌ ಪ್ರಮಾಣ ರಕ್ತದಲ್ಲಿ ಕಮ್ಮಿ ಇತ್ತಾದರೂ ತೊಂದರೆಯಿಲ್ಲ ಎಂದು ತಿಳಿಯಿತು. 
ಲ್ಯಾಕ್ಟಿಕ್‌ ಆಸಿಡ್‌ ಪ್ರಮಾಣ ಕೂಡ ಕಮ್ಮಿ ಇತ್ತು ರಕ್ತದಲ್ಲಿ ಬೇರೆ ಯಾವುದಾದರೂ ರಾಸಾಯನಿಕ ಸೇರಿದೆಯೇ 
ಎಂದು ರಕ್ತದ್ರವ ಅರ್ಥಾತ್‌ ಸೀರಮ್ಮನ್ನು ಆಲ್ಕೊಲಾಲಿಟಿ (ದ್ರವದಲ್ಲಿರುವ ಒಟ್ಟಾರೆ ಅಣುಗಳ ಪ್ರಮಾಣ 
ತಿಳಿಸುವ ಪರೀಕ್ಷೆಯನ್ನೂ ಲ್ಯಾಬ್‌ ನಲ್ಲಿ ಮಾಡಿಸಿದೆ. ನಾನು ರಕ್ತದಲ್ಲಿನ ಕೆಲವು ಪರೀಕ್ಷೆಗಳನ್ನು ಮಾಡಿ ಪಡೆದ 
ಮಾಹಿತಿಯನ್ನು ಉಪಯೋಗಿಸಿ ಸೀರಮ್‌ ಆಸ್ಕೊಲಾಲಿಟ ಎಷ್ಟು ಬರುತ್ತದೆಂದು ಕೂಡಿ ಕಳೆದು ನೋಡಿದೆ. 


ಇತುರೂಕಲಿ 


ಆಗಸ್ಟ್‌ 2೦೩೩ 


ಎಥನಾಲು ಮೆಥನಾಲು ಇಥಲೀನ್‌ ಗ್ಲೈಕಾಲು 
ನ 4 
ಆಲ್ಕೋಹಾಲ್‌ ಜಾತ epg pp NAD ಆಲ್ಕೋಹಾಲ್‌ NAD 
ಡೀಹೈಡ್ರೋಜಿನೇಸ್‌ PEN ಫೀಜಿನೇಸ್‌ ಡೀಹೈಡೋಜಿನೇಸ್‌ 
NADH +H NADH + H NADH + H* 
ಜೀ 
ಅಸಿಟಾಲ್ಡಿಹೈಡ್‌ ಫಾರ್ಮಾ ಲ್ಲಿಹೈಡು ಗ್ಲೈಕಾ ಲ್ನಿಹೈಡು 
ಆಲ್ನಿಹೈಡ್‌ ಫಾರ್ಮಾಲ್ಡಿಹೈಡ್‌ ಆಲ್ಡಿಹೈಡ್‌ 
ಡೀಹೈಡ್ರೋಜಿನೇಸ್‌ ಡೀಹೈಡ್ರೋಜಿನೇಸ್‌ ಡೀಹೈಡ್ರೋಜಿನೇಸ್‌ 
9 Ka 
ಅಸಿಟಿಕ್‌ ಆಮ್ಲ ಫಾರ್ಮಿಕ್‌ ಆಮ್ಲ ಗ್ಲೈಕಾಲಿಕ್‌ ಆಮ," 
"ಲೇಟು 
| eros ಹ 
ಅಸಿಟೈಲ್‌ ಕೋಎಂರ್ಗುಮ್‌-ಸಿ ಇಂಗಾಲದ ಡೈಯಾಕ್ಸೈಡು 
+ 
ನೀರು ಆಕ್ಸಿಲಿಕ್‌ ಆಮ್ಲ ೮: ಹೈಡ್ರಾಕ್ಸಿ -ಗ- 
ಗ್ಲೈ ಕೀಟೋಅಡಿಪೆಟ್‌ * 
* ವಿಷಕಾರಿ / ಪಿರಿಡಾಕಿನ್‌ 
ಆಕ್ಸಾಲಿಕ್‌ ಆಮ್ಲ * ಗ್ಲೈಸಿನ್‌ 
ನನ್ನ ಗಣಕದ ಮಾಹಿತಿಗೂ ಮತ್ತು ಲ್ಯಾಬ್‌ ಪರೀಕ್ಷೆಯಲ್ಲಿನ ಫಲಿತಾಂಶಕ್ಕೂ ದಿನ ರೋಗಿಯ ವರ್ಗಾವಣೆ ಕಷ್ಟಕರವಾಗಿತ್ತು 
ಅಜಗಜಾಂತರ ವ್ಯತ್ಯಾಸ ಕಂಡಿತು. ಇಷ್ಟು ಸಾಕು ಈ ಮನುಷ್ಯ ಮೆಥನಾಲ್‌ ಆಗ ನಮ್ಮ ನೆರವಿಗೆ ಬಂದಿದ್ದು ಮದ್ಯವೇ! ವೋಡ್ಕಾ ಮದ್ಯ 


ಮತ್ತು ಎಥಿಲೀನ್‌ ಗ್ಲೈಕಾಲ್‌ ಕುಡಿದಿದ್ದಾನೆ ಎಂದು ತಿಳಿಯಲು. ಇವು 
ಮದ್ಯದಂತಹದೇ ವಸ್ತುಗಳು. ಆದರೆ ವಿಷ ಹಣ ದೊರೆಯದಿದ್ದಾಗ ಮನುಷ್ಯ 
ಇಂತಹ ಸುಲಭಕ್ಕೆ ಸಿಗುವ ಮಾದಕಗಳ ಚಟಗಳಿಗೆ ಮಾರು ಹೋಗುತ್ತಾನೆ. 
ಚಟ ಯಾರನ್ನು ಬಿಟ್ಟಿದ್ದಲ್ಲ ಮಕ್ಕಳು ಬೆಳೆಯುತ್ತ ಬೆರಳು ಚೀಪುವುದು, 
ಉಗುರು ಕಡಿಯುವುದು ಸಾಮಾನ್ಯ ಚಟ. ಯೌವನದಲ್ಲಿ ಸಿಗರೇಟ್‌, 
ಮದ್ಯಪಾನ, ಹೊಗೆ ಸೊಪ್ಪು ಅಗಿಯೋದು 'ಏನಾಗುತ್ತೆ ನೋಡೋಣ” 
ಎನ್ನುವ ಕುತೂಹಲದಿಂದಾಗಿ. ಇನ್ನು ಕೆಲವು ಮಕ್ಕಳು/ಜನರು ಕೊಕೇನ್‌, 
ನನ ಏಂಜಲ್‌ ಡಸ್ಟ್‌ ನಂತಹ 'ಮಾದಕಗಳಿಗೆ ಮಾರು ಹೋಗುತ್ತಾರೆ. 
ಇವೆಲ್ಲ ಮೊದಲಲ್ಲಿ ಕುತೂಹಲಕ್ಕೆ ಶುರುವಾಗಿ ಮುಂದೆ ಈ ಚಟಗಳ 
ದಾಸನುದಾಸರಾಗುವುದು ವೈದ್ಯನಾದ ನಾನು ನೋಡಿದ್ದೇನೆ. ಮೋಟಾರು 
ಗಾಡಿಯ ಎಂಜಿನ್‌ ಕೂಲ೦ಟ್‌ (Ethylene Glycol) ಮತ್ತು ವುಡ್‌ ಪಾಲಿಶ್‌ 
(Methonol) ಇವು ಕಮ್ಮಿ ಬೆಲೆಗೆ ಸಿಗುವ ಮಾದಕದಂತೆ ವರ್ತಿಸುತ್ತವೆ. 
ಇಥಲೀನ್‌ ಗ್ರೈಕಾಲ್ಡಿಂದ ಮತ್ತು ಬರುವುದು ನಿಜ, ಆದರೆ ಅದರ ಪ್ರಮಾಣ 


ಹೆಚ್ಚಾಗಿದ್ದರೆ ಮೂತ್ರ ಕೋಶ ಹಾಳಾಗುವುದು ಸಾಮಾನ್ಯ ಮೆಥನಾಲನ್ನು 


ಹೆಚ್ಚು ಕುಡಿದರೆ ಕುರುಡು ಕಟ್ಟಿಟ್ಟದ್ದು. ದೇಹದಲ್ಲಿ ಇಥಲೀನ್‌ ಗ್ಲೈಕಾಲ್‌, 
ಆಲ್ಕೋಹಾಲ್‌ ಡೀಹೈಡ್ರೋಜಿನೇಸ್‌ ಎಂಬ ಕಿಣ್ವದ ಸಹಾಯದಿಂದ 
ಆಕ್ಸಲೇಟ್‌ ಎಂಬ ರಾಸಾಯನಿಕವಾಗಿ ಜೀರ್ಣವಾಗುತ್ತದೆ. ಈ ಆಕ್ಷಲೇಟ್‌ 
ಮೂತ್ರಕೋಶವನ್ನು ಹಾಳು ಮಾಡುತ್ತದೆ. ಮೆಥನಾಲ್‌ ಕೂಡ ಆಲ್ಕೋಹಾಲ್‌ 
ಇದೇ ಕಿಣ್ವದ ಸಹಾಯದಿಂದ ಫಾರ್ಮಿಕ್‌ ಆಮ್ಲ ಎಂಬ ರಾಸಾಯನಿಕವಾಗಿ 
ಪರಿವರ್ತನೆಯಾಗುತ್ತದೆ. ಈ ಫಾರ್ಮಿಕ್‌ ಆಮ್ಲ ಅಂಧತ್ವ ತರಿಸುತ್ತದೆ. 
ಎಂಜಿನ್‌ ಕೂಲಂಟ್‌ ಅಥವಾ ವುಡ್‌ ಪಾಲಿಶ್‌ ಕುಡಿದವರಲ್ಲಿ ವಿಷ 
ಪರಿಣಾಮವನ್ನು ಕಡಿಮೆ ಮಾಡಬಹುದು. ಅದಕ್ಕಾಗಿ ಬೇಕಾಗುವ ಪ್ರತ್ಕೌಷದ 
ಫೋಮಿಪಿಜೋಲ್‌ (8078601701). ಇದು ಬಹಳ ದುಬಾರಿಯಾದ ಕಾರಣ 
ಎಲ್ಲಾ ಆಸ್ಪತ್ರೆಗಳಲ್ಲೂ ಇದು ಸಿಗುವುದಿಲ್ಲ. ಅದರಲ್ಲೂ ಹಳ್ಳಿಗಾಡಿನ ಆಸ್ಪತ್ರೆಯಲ್ಲಿ 
ಇದು ಸ್ಟಾಕ್‌ ಇರುವುದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ರೋಗಿಯನ್ನು ಬೇರೆಯ 
ಆಸ್ಪತ್ರೆಗಳಿಗೆ ತುರ್ತಾಗಿ ವರ್ಗಾಯಿಸಬೇಕಾಗುತ್ತದೆ. ಹಿಮಪಾತವಾಗಿದ್ದ ಆ 


ಕುಡಿತದ ಚಟದಾಸನ ಪ್ರಾಣ ಉಳಿಸಲು ಮದ್ಯವೇ ನೆರವಾಯಿತೆನ್ನುವುದು 
ವಿಚಿತ್ರವಾದರೂ ಸತ್ಯ. ನಾವು ಅವನ ಪ್ರಾಣ ಉಳಿಸಲು ವೋಡ್ಕಾ 
ಉಪಯೋಗಿಸಿದೆವು. ಫೋಮಿಪಿಜೋಲ್‌ ಔಷದಿಯ ಬದಲು ವೊಡ್ಕಾ 
ಮದ್ಯವನ್ನು ತರಿಸಿ ರೋಗಿಯ ಹೊಟ್ಟೆಗೆ ಪೈಪ್‌ ಮೂಲಕ ಕುಡಿಸಿ, ಆ 
ವ್ಯಕ್ತಿಯ ಪ್ರಾಣ ಉಳಿಸಿದೆವು. ಇದು ಹೇಗೆ ಎಂದಿರಾ? ವೊಡ್ಕಾ ಜೀರ್ಣಿಸಲು 
ಕೂಡ ಆಲ್ಕೋಹಾಲ್‌ ಡೀಹೈಡ್ರೋಜಿನೇಸ್‌ ಕಿಣ್ವ ಬೇಕೇ ಬೇಕು. ಹೀಗಾಗಿ 
ಅದನ್ನು ಕುಡಿದಾಗ ಇರುವ ಕಿಣ್ವವೇ ವೊಡ್ಕಾ, ಇಥಲೀನ್‌, ಗೆ ಗೃಕಾಲ್‌ ಮತ್ತು 
ಮೆಥನಾಲುಗಳನ್ನು ಜೀರ್ಣಿಸಲು ಬಳಕೆಯಾಗುತ್ತದೆ. ಹೀಗೆ ಇಥಲೀನ್‌ 
ಗ್ಲೈಕಾಲ್‌ ಅಥವಾ ಮೆಥನಾಲು ಜೀರ್ಣವಾಗುವುದು ಕಡಿಮೆಯಾಗುತ್ತದೆ. 
ಅವುಗಳು ಜೀರ್ಣವಾದಾಗ ಹುಟ್ಟಿದ ಆಕ್ಸಲೇಟ್‌ ಅಥವಾ ಫಾರ್ಮಿಕ್‌ 
ಆಮ್ಲಗಳು ಅಪಾಯಕಾರಿಯಪ್ಪೆ ಅವು  ಉತ್ಪತ್ತಿಯಾಗುವುದಿಲ್ಲ. ಆಗ 
ಮೂತ್ರಪಿಂಡ ಮತ್ತು ಕಣ್ಣುಗಳು ಉಳಿಯುತ್ತವೆ. ಹೀಗೆ ತರ್ಕಿಸಿದ ನಾವು 
ಅವನಿಗೆ ವೋಡ್ಯಾವನ್ನೇ ಕುಡಿಸಿದ್ದೆವು. ರೋಗಿಯ ಪಜ್ಞೆ ಮರಳಿತಪ್ಪೆ ಅಲ್ಲ, 
ಪ್ರಜ್ಞಾಹೀನ ಸ್ಥಿತಿಯಿಂದ ಹೊರ ಬಂದಾಗ ತಾನು ವುಡ್‌ ಪಾಲಿಶ್‌ ಕುಡಿದಿದ್ದೆ 
ಎಂದು ಆತ ಒಪ್ಪಿಕೊಂಡ. 

"ಮುಳ್ಳನ್ನು ಮುಳ್ಳಿನಿಂದಲೇ ತೆಗೆಯಬೇಕು' ಅನ್ನುವ ಗಾದೆ ಇದೆ. ಇಲ್ಲಿ "ಮದ್ಯಕ್ಕೆ 
ಮದ್ಯವೇ. ಮದ್ದು" ಎನ್ನುವ ಹೊಸ ಗಾದೆ ಹುಟ್ಟು ಹಾಕಬಹುದೇನೋ? 
ಇಂತಹ ಚಿಕ್ಕ ಚಾಲೆಂಜಿಂಗ್‌ ಕೇಸ್‌ ಗಳು ವೈದ್ಯನಿಗೆ ಒಂದು ಸಾರ್ಥಕ 
ಭಾವನೆ ಕೊಡುತ್ತದೆ. 

ಈ ಮೇಲಿನ ಕತೆ ಓದಿದ ನೀವು ನಿಮ್ಮ ಮನೆಗಳಲ್ಲಿ ಮರದ ಪಾಲಿಷ್‌ ಅಥವಾ 
ಕೂಲಂಟ್‌ ದ್ರವ ಮಕ್ಕಳಿಗೆ ಸಿಗದ ಹಾಗೆ ಎತ್ತಿಡುತ್ತೀರಿ ತಾನೇ? ಮಕ್ಕಳಿಗಷ್ಟೇ 
ಅಲ್ಲ ಮದ್ಯವ್ಯಸನಿಗಳ ಕೈಗೂ ಇವು ಸಿಗದ ಹಾಗೆ ನೋಡಿಕೊಳ್ಳಬೇಕಾಗುತ್ತದೆ. 


ರಾಂಪಸಾದ್‌ ಕೊಣನೂರ್‌ ಎಂಡಿ, ಅಮೇರಿಕಾದ ಪಿಯೋರಿಯಾದಲ್ಲಿರುವ 
ಸೆಂಟ್‌ ಫ್ರಾನ್ಸಿಸ್‌ ಆಸ್ಪತೆಯಲ್ಲಿ ವೈದ್ಯರು ಹಾಗೂ ಬರಹಗಾರರು 


ಅ ಜಯರಾಮಾಚಾರಿ 


ಮನುಷ್ಯ ಮಂಗನಿಂದ 

ಮಾನವ ಆಗಿದ್ದು ತನ್ನ 
ಬುದ್ದಿಯಿಂದ ಹಾಗೂ 
ಪ್ರಕೃತಿಯನ್ನು ಎದುರಿಸಿ ಅದಕ್ಕೆ 
ಹೊಂದಿಕೊಂಡು ಬದುಕಲು 
ಕಲಿಯಲು ಪ್ರಾರಂಭ ಮಾಡಿದ 
ಮೇಲೆ. ಅವನು ಇರುವವರೆಗೂ 
ಕಲಿಕೆ ಇದ್ದುದ್ದೇ. 


ರ್ಲಿಯ ನಾಯಿ ಗೊತ್ತಿರುವ ನಿಮಗೆ, ನಾನು ಪಾವ್ತೋವ್‌ನ ನಾಯಿ ಬಗ್ಗೆ ಹೇಳಬೇಕು, 
ಯಲ ನಾಯಿ ಬಗ್ಗೆ ಆದರೂ ನಮ್ಮ ಬಗ್ಗೆ ಕೂಡ ಹೌದು. ಅದೆಲ್ಲ ನಿಮಗೆ ಹೇಳುವ 
ಮುನ್ನ ಎರಡು ಸಂಗತಿಗಳನ್ನು ನೋಡೋಣ. 
ನೀವು ಇಲ್ಲೆಲ್ಲೋ ಬೆಂಗಳೂರಲ್ಲಿ ಕೆಲಸದಲ್ಲಿ ಇದ್ದೀರಿ, ನಿಮ್ಮ ತಾಯಿ ಊರಿನಲ್ಲಿ ಇದ್ದಾರೆ 
ಎಂದುಕೊಳ್ಳಿ. ನಿಮ್ಮಿಬ್ಬರ ನಡುವಿನ ಸಂವಹನ ಮಾಧ್ಯಮ ಅಂದರೆ ಅದು ಮೊಬೈಲ್‌. ನೀವು 
ದಿನವೂ ಕಚೇರಿ ಮುಗಿಸಿ ಸರಿಯಾಗಿ ಆರುಗಂಟೆಗೆ ನಿಮ್ಮ ಅಮ್ಮನಿಗೆ ಕರೆ ಮಾಡ್ತಾ ಇರ್ತೀರಿ. 
ಆರಕ್ಕೂ ಮುಂಚೆಯೇ ನಿಮ್ಮ ತಾಯಿ ಎಲ್ಲ ಕೆಲಸ ಬದಿಗೊತ್ತಿ ನಿಮ್ಮ ಕರೆಗೆ ಕಾಯುತ್ತ ಕುಳಿತಿರುತ್ತಾಳೆ. 
ಆಕಸ್ಮಾತ್‌ ಒಂದು ದಿನ ನೀವು ಕರೆ ಮಾಡಿಲ್ಲ ಅಂದುಕೊಳ್ಳಿ ಆಕೆ ವಿಲವಿಲ ಒದ್ದಾಡಿಬಿಡುತ್ತಾಳೆ. ಪ್ರತಿ 
ಬಾರಿ ಮೊಬೈಲ್‌ ರಿಂಗಣಿಸಿದಾಗಲೂ ಅದು ನಿಮ್ಮದೇ ಕರೆ ಎಂದು ಓಡಿ ಬಂದು ಉತ್ತರಿಸುತ್ತಾಳೆ. 
ಈಗ ಅದೇ ಸಂಗತಿಯನ್ನು ಬೇರೆ ರೀತಿಯಲ್ಲಿ ನೋಡೋಣ. ನೀವು ಇಲ್ಲಿದ್ದೀರಿ ನಿಮ್ಮ 
ತಾಯಿ ಊರಿನಲ್ಲಿ ಇದ್ದಾಳೆ. ಆಕೆಗೆ ಮೊಬೈಲ್‌ ಬಳಸಲು ಬರುವುದಿಲ್ಲ. ನೀವು ದಿನವೂ ಕರೆ 


“ಇತುರೂಹಲಿ 


ಮಾಡಿ ಮಾತನಾಡುವವರೂ ಅಲ್ಲ. 
ಅವಶ್ಯವಿದ್ದಾಗ ರಜಾ ಸಿಕ್ಕಾಗ 
ಮನೆಗೆ ಹೋಗುತ್ತೀರಿ ಇಲ್ಲದಿದ್ದರೆ 
ಇಲ್ಲ. ಹಬ್ಬಕ್ಕೋ ಹರಿದಿನಕ್ಕೋ ಅಷ್ಟೇ 
ಹೋಗುವುದು. ಇಲ್ಲಿ ನಿಮ್ಮ ತಾಯಿ 
ಮೇಲೆ ಹೇಳಿದ ತಾಯಿಯಷ್ಟು 
ಹೆದರುವುದಿಲ್ಲ. 

ಇವೆರಡು ಸಂಗತಿಗಳು 
ಹಾಗಿರಲಿ. ಇದನ್ನು ಯಾಕೆ ಹೇಳಿದೆ 
ಎಂದು ಆಮೇಲೆ ಹೇಳುವೆ. 

ಮನುಷ್ಯ ಮಂಗನಿಂದ ಮಾನವ 
ಆಗಿದ್ದು ತನ್ನ ಬುದ್ದಿಯಿಂದ 
ಹಾಗೂ ಪ್ರಕೃತಿಯನ್ನು ಎದುರಿಸಿ 
ಅದಕ್ಕೆ ಹೊಂದಿಕೊಂಡು ಬದುಕಲು 
ಕಲಿಯಲು ಪ್ರಾರಂಭ ಮಾಡಿದ 
ಮೇಲೆ, ಅವನು ಇರುವವರೆಗೂ 
ಕಲಿಕೆ ಇದ್ದುದ್ದೇ. ಹಾಗಾದರೆ 
ಈ ಕಲಿಕೆ ಎಂದರೆ ಏನು?) 
ಅನುಭವದಿಂದ ನಮ್ಮಲ್ಲಿ ಆದ 
ಬದಲಾವಣೆ ಎನ್ನಬಹುದು. ಬೆಂಕಿ 
ಮುಟ್ಟಬಾರದು ಸುಡುತ್ತದೆ, ಈಜಲು 
ಬಾರದಿದ್ದರೆ ನೀರಿಗೆ ಇಳಿಯಬಾರದು 
ಸಾಯುತ್ತೇವೆ, ಹೀಗೆ ಎಲ್ಲವೂ ನಾವು 
ಕಲಿತಿದ್ದೆ. 

ಕಲಿಕೆಯಲ್ಲಿ ಎರಡು ಬಗೆ. ಒಂದು 
ಹಬಿಚುಯೇಶನ್‌ (HABITUATION), 
ಅಂದರೆ ಅಭ್ಯಾಸ ಬಲದಿಂದ ಕಲಿಯುವುದು. ಈ ಅಭ್ಯಾಸದಿಂದ ನಮಗೆ 
ಗೊತ್ತಿಲ್ಲದೇ ನಾವು ಕಲಿಯುತ್ತಾ ಹೋಗುತ್ತೇವೆ. ಉದಾಹರಣೆಗೆ ಬೈಕು 
ಓಡಿಸುವುದು. ಮೊದಮೊದಲು ಬೈಕು ಓಡಿಸುವಾಗ ಇದ್ದ ನಮ್ಮ ಜಾಗ್ರತ 
ಗಮನ, ಕೆಲದಿನಗಳ ನಂತರ ಇಲ್ಲದಿದ್ದರೂ ಆರಾಮಾಗಿ ದಿನವೂ 
ಓಡಾಡುವ ದಾರಿಯಲ್ಲಿ ಆರಾಮಾಗಿ ಮನೆ ತಲುಪುತ್ತೇವೆ. ಇಲ್ಲಿ ಅಭ್ಯಾಸ 
ನೇರವಾಗಿರುತ್ತದೆ. 

ಇದಕ್ಕೆ ಎರುದ್ಧವಾದ ಇನ್ನೊಂದಿದೆ. ಅದು. SENSITIZATION. 
ಅಂದರೆ ಬೇಗ ಗಮನ ಕದಡಿ ಹೋಗುವುದು. ಉದಾಹರಣೆಗೆ ನೀವು 


ಚಿತ್ರ: ಶೈಲಜಾ ಎಸ್‌ 


ಲೈಬ್ರರಿಯಲ್ಲಿ ಓದುತ್ತಿದ್ದೀರಿ. ಎಲ್ಲೂ ಸದ್ದಿಲ್ಲ. ಇದ್ದಕ್ಕಿದ್ದಂತೆ ನಿಮ್ಮ 
ಪಕ್ಕ ಯಾರೋ ಕುಳಿತು ಫೋನಿನಲ್ಲಿ ಬಡಬಡಾಯಿಸುತ್ತಿದ್ದರೆ, ನಿಮ್ಮ 
ಗಮನ ನೀರಿನಲ್ಲಿ ಹೋಮ ಆಗಿ ನಿಮ್ಮ ರಕ್ತ ಕುದಿದು ಅವನಿಗೆ ನಾಲ್ಕು 


ಬಾರಿಸಬೇಕು ಎನಿಸುತ್ತದೆ. ಇದನ್ನೇ ಸೆನ್ಸಿಟೈೆರೇಷನ್‌ ಅನ್ನುವುದು. 
ಸುಮಾರು ವರ್ಷಗಳ ಹಿಂದೆ, ಅಂದರೆ ಈ ಆಧುನಿಕ 
ಮನೋವಿಜ್ಞಾನದ ಆರಂಭದಲ್ಲಿ ಜೀನ್‌ ಪಿಯುಶೆ (JEAN PIAGET) 


ಎನ್ನುವ ಒಬ್ಬ ವಿಜ್ಞಾನಿ ಕಲಿಕೆ ಬಗ್ಗೆ ಪ್ರಯೋಗಗಳನ್ನು ಮಾಡಿ ಅದನ್ನು 


ಮಂಡಿಸಿದ್ದ. ಅವನು ಮಾನವ ಕಲಿಕೆಯನ್ನು ಅದರಲ್ಲೂ ಹುಟ್ಟಿನಿಂದ 12 
ವರ್ಷದವರೆಗೂ ಆಗುವ ಕಲಿಕೆಯ ಹಂತವನ್ನು ನಾಲ್ಕು ಹಂತಗಳಾಗಿ 


ವಯಸ್ಸಿನ ಅನುಸಾರವಾಗಿ ವಿಭಾಗ ಮಾಡುತ್ತಾನೆ. ಅದನ್ನು ಒಮ್ಮೆ 


ನೋಡಿಬಿಡೋಣ ಬನ್ನಿ 

ಸೆನ್ನರಿ ಮೋಟಾರ್‌ ಸ್ಟೇಜ್‌ (SENSORY MOTOR STAGE): ಈ 
ಹಂತವು ಹುಟ್ಟಿನಿಂದ ಎರಡು ವರುಷದ ಮಕ್ಕಳಲ್ಲಿ ಕಂಡುಬರುವುದು. 
ಈ ಹಂತದಲ್ಲಿ" ಮಕ್ಕಳು ಸೆನ್ಸ್‌ ಅಂದರೆ ಸ್ಪರ್ಶಜ್ಞಾನ ಮತ್ತು ಮೋಟೋ 
ಅಂದರೆ ಚಲನೆ ಅಥವಾ ತೆವಳುವುದು ಕಲಿಯುತ್ತಾರೆ. `ಈ ಹಂತದ 
ಮಕ್ಕಳಿಗೆ ಮೆಂಟಲ್‌ ರೆಪ್ರಸೆಂಟೇಷನ್‌ ಅರ್ಥಾತ್‌ ಕಲ್ಪನೆ ಎನ್ನುವುದು 


ಆಗಸ್ಟ್‌ 2೦೩೩ 


ಗೊತ್ತಿರುವುದಿಲ್ಲ. ಅರ್ಥಾತ್‌ 
ಏನಾದರೂ ಹೇಳಿದರೆ ಅದನ್ನು 
ಕಲ್ಪಿಸಿಕೊಳ್ಳುವ ಶಕ್ತಿ ಇರುವುದಿಲ್ಲ. 

2. ಪ್ರೀ ಅಪರೇಷನಲ್‌ ಸ್ಟೇಜ್‌ 
(PRE-OPERATIONAL STAGE): 
ಈ ಹಂತ ಎರಡು ವರ್ಷದಿಂದ 
ಶುರುವಾಗಿ ಆರು ವರ್ಷದವರೆಗೂ 
ಕಂಡುಬರುತ್ತದೆ. ಈ ಹಂತದಲ್ಲಿ 
ಮಕ್ಕಳು ಪದಗಳನ್ನು ಕಲಿಯುವುದು, 
ಮಾತನಾಡುವುದು, ಚಿತ್ರವನ್ನು 
ಗುರುತಿಸುವುದನ್ನು ಕಲಿಯುತ್ತಾರೆ. 
ಅಂದರೆ ದಿನವೂ ನೋಡುವ ಕೆಲವು 
ವಸ್ತುಗಳನ್ನು ಗುರುತಿಸಬಲ್ಲರು. ಅಪ್ಪ 
ಬಂದರು ನೋಡು ಅಂದರೆ ಅವರಿಗೆ 
ಅಪ್ಪನ ಚಿತ್ರ ತಲೆಗೆ ಬರುತ್ತದೆ. ಆದರೆ 
ಈ ಹಂತದಲ್ಲಿ ಅವರಿಗೆ ಲಾಜಿಕಲ್‌ 
ಸೆನ್ಸ್‌ ಅಥವಾ ತಾರ್ಕಿಕ ಶಕ್ತಿ 
ಇರುವುದಿಲ್ಲ. 

3, ಕಾಂಕ್ರೀಟ್‌ ಸ್ಟೇಜ್‌ 
(CONCRETE STAGE): ಈ 
ಹಂತ ಆರು ವರ್ಷದಿಂದ ಹಿಡಿದು 
ಹನ್ನೊಂದು ವರುಷದವರೆಗೂ 
ಕಂಡುಬರುತ್ತದೆ. ಈಗ ಮಕ್ಕಳಿಗೆ 
ತಾರ್ಕಿಕ ಶಕ್ತಿ ಬಂದಿರುತ್ತದೆ. ಗಾತ್ರ 
ಪ್ರಮಾಣಗಳ ಅರಿವು ಇರುತ್ತದೆ. 
ಈ ಲೋಟದಲ್ಲಿ ಇಷ್ಟು ನೀರು 
ಹಿಡಿಯುತ್ತದೆ ಅನ್ನುವಷ್ಟು ಬುದ್ದಿ ಬಂದಿರುತ್ತದೆ. ಆದರೆ ಅಮೂರ್ತವಾದ 
ತಾರ್ಕಿಕ ಗುಣ ಬಂದಿರುವುದಿಲ್ಲ. ಅಮೂರ್ತ ತಾರ್ಕಿಕ ಗುಣ ಅಂದರೆ 
ದ್ವೇಷ, ಪ್ರೀತಿ, ಇ೦ತಹ ಭಾವನೆಗಳು ಗೊತ್ತಾಗುವುದಿಲ್ಲ. ಅದಕ್ಕೆ ಮಕ್ಕಳನ್ನು 
ದೇವರು ಅನ್ನುವುದು. 

ಫಾರ್ಮಲ್‌ ಆಪರೇಷನ ಸ್ಟೇಜ್‌ (FORMAL OPERATIONAL 
STAGE): ಇದು ಕಲಿಕೆಯ ಕೊನೆಯ ಹಂತ. ವಿಧ್ಯುಕ್ತವಾಗಿ ಕಲಿಯುವ 
ಹಂತ. ಮಕ್ಕಳು ದೇವರಾಗದೆ ಮನುಷ್ಯರಾಗುವ ಹಂತ. ಇದು 
ಹನ್ನೆರಡು ವರ್ಷದಿಂದ ಶುರುವಾಗುತ್ತದೆ. ಇಲ್ಲಿ ಮೇಲೆ ಹೇಳಿದ ಎಲ್ಲವು 
ಅರಿವಾಗುವುದರ ಜೊತೆಗೆ ಅಮೂರ್ತವಾದುದನ್ನು ತರ್ಕಿಸುವ ಗುಣವೂ 
ಬರುತ್ತದೆ. 

ಅಲ್ಲಿಗೆ ಕಲಿಕೆಯ ಹಂತಗಳು ಮುಗಿಯುತ್ತವೆ. ಆದರೂ ಇವೆಲ್ಲದರ 
ಜೊತೆಗೆ ಬದುಕು ನಿರಂತರ. ಬದುಕಿನ ಉದ್ದಕ್ಕೂ ಕಲಿಕೆಯಿಂದಲೇ 
ಮತ್ತಷ್ಟು ಕಲಿತು ಬದುಕಬೇಕು. ಮೇಲೆ ಪಿಯೂಶೆ ಮಂಡಿಸಿದ 
ಕಲಿಕೆಯ ಹಂತಕ್ಕೆ ಒಂದೆರಡು ವಿರೋಧ ಕೂಡ ಇತ್ತು ಒಂದು ಈ 
ಪ್ರಯೋಗಕ್ಕೆ ಅವನು ಕಷ್ಟದ ಮಾರ್ಗ ಅಥವಾ ಟಾಸ್ಕ್‌ ಇಟ್ಟುಕೊಂಡಿದ್ದ. 
ಮಕ್ಕಳಿಗೂ ಅವನು ಕೊಟ್ಟ ಕೆಲಸಗಳಿಗೂ ತುಂಬಾ ಕ೦ದರವಿತ್ತು. ಮಕ್ಕಳು 
ಮಾಡಬಹುದಾದ ಕೆಲಸಗಳಲ್ಲ ಅವು, ಇವನ ವಾದಕ್ಕೆ ಇನ್ನೊಂದು 
ಬಲವಾದ ದೂರು ಎಂದರೆ, ಈ ಒಟ್ಟಾರೆ ಪ್ರಯೋಗಕ್ಕೆ ಬಳಸಿಕೊ೦ಡದ್ದು 
ಕೇವಲ ಮೂರು ಮಕ್ಕಳನ್ನು ಎಂಬುದು. ವಾಟ್‌ ಎ ಜೋಕ್‌ ಅನ್ನಿಸುತ್ತೆ 
ಅಲ್ವ! ಹಾಗಾಗಿ ಇದನ್ನು ಬದಿಗೊತ್ತಿ ಹೊಸ ಬಗೆಯ ಆಧುನಿಕ ಕಲಿಕೆಗೆ 
ನಾಂದಿ ಹಾಡಿದ್ದು ರೇನೀ ಬೈಅರ್ಜಾನ್‌ (RENEE BAILLARGEON). 
ಈಕೆ ಪಿಯೂಶೆ ನಂತೆ ಕಷ್ಟದ ಕೆಲಸಗಳನ್ನು ಕೊಡದೆ ಆಯಾ ಮಕ್ಕಳ 
ಅನುಸಾರವಾಗಿ ಆರಾಮವಾಗಿ ಮಾಡಬಹುದಾದ ಟಾಸ್ಕ್‌ ಕೊಟ್ಟು, 
ಜೊತೆಗೆ ತುಂಬಾ ಮಕ್ಕಳನ್ನು ಪ್ರಯೋಗಕ್ಕೆ ಸೇರಿಸಿಕೊಂಡಳು. ಇದಿಷ್ಟು 


(17)-1. ಆಗಸ್ಟ್‌ 2೦೭೭2 | 


ಕಲಿಕೆಯ ಹಂತಗಳು. 

ಈಗ ಮುಖ್ಯ ವಿಷಯಕ್ಕೆ ಬರೋಣ. ನಾಯಿ ಹೆಸರು ಹೇಳಿ ಬರೀ 
ಮನುಷ್ಯರ ಬಗ್ಗೆ ಮಾತಾಡಿದ್ದು ಆಯ್ತು. ಈ ಒಟ್ಟಾರೆ ಕಲಿಕೆಯಲ್ಲಿ 
ಕಲಿಯುವುದು ಎಷ್ಟು ಮುಖ್ಯವೋ ಕಲಿಸುವುದೂ ಅಷ್ಟೇ ಮುಖ್ಯ . 
ಕಲಿಯುವುದನ್ನು ಲರ್ನಿಂಗ್‌ ಅಂದರೆ ಕಲಿಸುವುದನ್ನು ಕಂಡೀಷನಿಂಗ್‌ 
ಎನ್ನುತ್ತಾರೆ. ಕಲಿಸುವುದರಲ್ಲೂ ಎರಡು ವಿಧ. 

1. ಕ್ಲಾಸಿಕಲ್‌ ಕಂಡೀಷನಿಂಗ್‌ (CLASSICAL CONDITIONING) 


2. ಆಪೆರೇಷನಲ್‌ ಕಂಡಿಷನಿಂಗ್‌ (OPERATIONAL 
CONDITIONING) 


ಈಗ ನಮ್ಮ ಪಾವ್ತೋವ್‌ ನ ನಾಯಿ ಕಡೆ ಬರೋಣ, ಇವಾನ್‌ 
ಪಾವ್ಲೋವ್‌ ಎಂಬಾತ ರಷ್ಯದ ಜೀವಿವಿಜ್ಞಾನಿ. ಅವನು ಕ್ಲಾಸಿಕಲ್‌ 
ಕಂಡೀಷನಿಂಗ್‌ ವಿಷಯದಲ್ಲಿ ಒಂದು ಸಕತ್‌ ಆದ ಪ್ರಯೋಗ ಮಾಡಿದ. 
ಅದುವೂ ನಾಯಿಯನ್ನು ಹಿಡಿದುಕೊಂಡು. ಇವತ್ತಿಗೂ ಕ್ಲಾಸಿಕಲ್‌, 
ಅಥವಾ ಆರಂಭಿಕ ಅನ್ನಬಹುದಾದ ಪ್ರಯೋಗ. 

ಆ ಪ್ರಯೋಗದ ಬಗ್ಗೆ ನಿಮಗೆ ಹೇಳುವ ಮುನ್ನ ಒಂದೆರಡು ಪದಗಳ 
ಬಗ್ಗೆ ಹೇಳಬೇಕು. ಒಂದು, ನಿಮ್ಮ ಮನೆಯಲ್ಲಿರುವ ನಾಯಿ ಮುಂದೆ 
ಊಟದ ತಟ್ಟೆ ಇಟ್ಟರೆ ಅದು ಬಾಲ ಅಲ್ಲಾಡಿಸುತ್ತ ಜೊಲ್ಲು ಸುರಿಸಿಕೊಂಡು 
ತಟ್ಟೆಗೆ ಬಾಯಿ ಹಾಕುತ್ತದೆ. ಇದರಲ್ಲಿ 
ಊಟವನನ್ನು ಪ್ರಚೋದನೆ 
(5111/೮1) ಎನ್ನುತ್ತಾರೆ. ಹಾಗೆ 
ಊಟ ಕೊಟ್ಟಾಗ ಅದು ಜೊಲ್ಲು 
ಸುರಿಸುತ್ತದೆ ನೋಡಿ ಅದನ್ನು 
ಷರತ್ತು ಬದ್ಧವಲ್ಲದ ಪ್ರತಿಕ್ರಿಯೆ 
ಅಥವಾ ಅನ್‌ ಕಂಡೀಷನಲ್‌ 
ರೆಸ್ಪಾನ್ಸ್‌ಎನ್ನುತ್ತಾರೆ. ನಿಮಗೆಲ್ಲಾ 
ಗೊತ್ತಿರುವ ಪ್ರಚೋದನೆಗೆ ತಕ್ಕ 
ಪ್ರತಿಕ್ರಿಯೆ. ಅಂತಹ ಉದಾಹರಣೆ 
ಇದು. ನೀವು ಪ್ರಜೋದಿಸಿದಾಗ 
ಅದು ಪ್ರತಿಕ್ರಿಯಿಸಿದೆ... ಊಟ 
ಪ್ರಚೋದನೆ ಜೊಲ್ಲು ಪ್ರಶಿಕ್ರಿಯೆ. 
ಇಲ್ಲಿ ಎರಡೂ ಸ್ವಾಭಾವಿಕ ಅಂದರೆ 
ಯಾವ ಷರತ್ತು ಇಲ್ಲ ಅನ್ನಬಹುದು. 

ನಮ್ಮ ಇವಾನ್‌ ಪಾವ್ಲೋವ್‌ 
ಏನು ಮಾಡಿದನೆಂದರೆ, ಒಂದು 
ನಾಯಿಯನ್ನು ಕಟ್ಟಿ ಹಾಕಿದ. 
ಜೊತೆಗೆ ಅದರ ಪಕ್ಕದಲ್ಲಿ ಒಂದು 
ಗಂಟೆ ಕಟ್ಟದ. ಅದಕ್ಕೆ ಊಟ 
ಕೊಡುವ ಮುನ್ನ ಒಂದು ಗಂಟೆ ಬಾರಿಸುವುದು. ನಂತರ ತಟ್ಟೆಯನ್ನು 
ಅದರ ಮುಂದೆ ಇಡುವುದು. ಹೀಗೆ ದಿನವೂ ಮಾಡಿದಾಗ ಒಂದು 
ಹಂತದಲ್ಲಿ ಗಂಟೆ ಬಾರಿಸುತ್ತಿದ್ದ ಹಾಗೆ ನಾಯಿ ಜೊಲ್ಲು ಸುರಿಸಲು 
ಶುರು ಮಾಡುತ್ತಿತ್ತು. ಇದನ್ನೇ ಕ್ಲಾಸಿಕಲ್‌ ಕಂಡೀಷನಿಂಗ್‌ ಅನ್ನುವುದು. 
ಅಂದರೆ ಇಲ್ಲಿ ಪ್ರಚೋದನೆ ಮತ್ತು ಪ್ರತಿಕ್ರಿಯೆ ನಡುವೆ ಪ್ರಚೋದನೆಗೆ 
ಸ್ವಾಭಾವಿಕವಲ್ಲದ ಗಂಟೆಯನ್ನು ಬಳಸಿದಾಗ ತಟ್ಟೆ ನೋಡುವ 
ಮುಂಚೆಯೇ ಗಂಟೆ ಸದ್ದುಕೇಳಿ ನಾಯಿ ಜೊಲ್ಲು ಸುರಿಸುವ ಪ್ರತಿಕ್ರಿಯೆ 
ಕೊಟ್ಟಿತು. ಇದು ಸ್ವಾಭಾವಿಕವಲ್ಲ. ತರಬೇತಿ ಮಾಡಿದ್ದು. ಇದರಲ್ಲಿ ಗಂಟಿ 
ಒಂದು ಅಸ್ತ ಅದಕ್ಕೆ ತಟಸ್ಥ ಪ್ರಚೋದಕ ಅಥವಾ ನ್ಯೂಟ್ರಲ್‌ ಪ್ರಚೋದಕ 
ಎನ್ನುತ್ತಾರೆ. 

ಹಾಗಾಗಿ ತರಬೇತಿ ನೀಡುವುದು ಕಲಿಸುವ ಒಂದು ವಿಧಾನ. ಇನ್ನು 
ಸ್ವಲ್ಪ ತಿಳಿದುಕೊಳ್ಳಬೇಕು ಅನ್ನುವುದಾದರೆ ತಲೆಗೆ ಹೆಚ್ಚು ಹುಳ ಬಿಡದೆ 
ಇನ್ನೊಂದಷ್ಟು ಹೇಳಿಬಿಡುವೆ. ಹೀಗೆ ಕಲಿಸಿದ ವಿಧಾನದಿಂದ ಕಲಿತಿದ್ದನ್ನು 


ತಾಸಿಸಲೆ ತಂಜೀಷೀಗೆ 


ಇತುರೂಹಲಿ 


ಅಕ್ವಿಸಿಷನ್‌ (4೦೧151710೫) ಎನ್ನುವರು. ಸಾಮಾನ್ಯ ಭಾಷೆಯಲ್ಲಿ 
ಕಲಿತುಕೊಂಡದ್ದು ಅಂದುಕೊಳ್ಳಿ ಒಂದು ವೇಳೆ ನಾವು ಆ ಗಂಟೆ 
ಹೊಡೆದು ಊಟ ಕೊಡದೆ ಇದ್ರೆ ಒ೦ದಷ್ಟು ದಿನಗಳಾದ ಮೇಲೆ ಗಂಟೆ 
ಹೊಡೆದರೂ ನಾಯಿ ನಮ್ಮನು ಕ್ಯಾರೇ ಅನ್ನುವುದಿಲ್ಲ. ಇದನ್ನು ಅಳಿವು 
ಅನ್ನುವರು, ಕಲಿತಿದ್ದೆಲ್ಲ ಹೋಮ ಅಂತಾರಲ್ಲ ಆ ತರ. ಅದಕ್ಕೆ ಇಂಗ್ಲಿಷ್‌ 
ನಲ್ಲಿ ಎಕ್ಸ್ಪಿನ್ಸನ್‌ (EXTINCTION) ಎನ್ನುತ್ತಾರೆ. ಮತ್ತೆ ಗಂಟೆ ಹೊಡೆದು 
ಕೆಲವು ದಿನ ಊಟ ಕೊಟ್ಟರೆ ಮತ್ತೆ ನಾಯಿ ಗಂಟೆ ಸದ್ದಿಗೆ ಪ್ರತಿಕ್ರಿಯೆ 
ಕೊಡುತ್ತದೆ. ಇದನ್ನು ತನ್ನಿಂತಾನೇ ಪುನಶ್ಚೇತನ (SPONTANEOUS 
RECOVERY) ಎನ್ನುವರು. ಇದಿಷ್ಟು ಕ್ಲಾಸಿಕಲ್‌ ಕಂಡೀಷನಿಂಗ್‌ 

ಇದನ್ನು ಬಿಟ್ಟು ಕಲಿಸುವುದರಲ್ಲಿ ಇನ್ನೊಂದು ವಿಧಾನ ಇದೆ. ಅದುವೇ 
ಆಪರೇಷನಲ್‌ ಮೆಥಡ್‌ (OPERATIONAL METHOD) ಇದು ತುಂಬಾ 
ಸುಲಭವಾಗಿ ಅರ್ಥವಾಗುತ್ತದೆ. ಅದರಲ್ಲೂ ಇದು ಭಾರತೀಯರಿಗೆ 
ಗೊತ್ತಿರುವ ವಿಷಯವೇ, ಇಲ್ಲಿ ಕಲಿಸುವುದರಲ್ಲಿ ಎರಡು ವಿಧಾನ. 
ಒಂದು ಬಹುಮಾನದ ಆಸೆ ತೋರಿಸಿ ಕಲಿಸುವುದು (REWARD BASED), 
ಇನ್ನೊಂದು ಗದರಿಸಿ ಶಿಕ್ಷೆ ಶಿಸ್ತುಗಳ ಮೂಲಕ ಕಲಿಸುವುದು. ಇದಕ್ಕೆ 
PUNISHMENT CONDITIONING ಎನ್ನುವರು. 

ಮಗು ನೀನು ಕ್ಲಾಸಿಗೆ ಫಸ್ಟ್‌ 

ಬಂದರೆ ನಿನಗೆ ಸೈಕಲ್‌ ಕೊಡಿಸುತ್ತೇನೆ 
ಅಂದರೆ ಮಕ್ಕಳು ಓದುತ್ತಾರಲ್ಲ ಅದು 
ಆಸೆ ಹುಟ್ಟಿಸಿ ಬಹುಮಾನದ ಕನಸು 
ಕೊಟ್ಟು ಕಲಿಸುವುದು. ಮಗುವಿನ 
ನಿರ್ದಿಷ್ಟ ನಡವಳಿಕೆ ಇಂತಹ 
ಕಂಡಿಷನಿಂಗಿನಿಂದ ಹೆಚ್ಚೆಚ್ಚಾಗುತ್ತಾ 
ಹೋಗುತ್ತದೆ. ಅದು ಸುಸಂಸ್ಕೃತ, 
ಸುಶಿಕ್ಷಿತ ಎನಿಸಿಕೊಳ್ಳುತ್ತದೆ. 
ಬಹುಮಾನದ ಆಸೆಯಿಂದ ಮಗು 
ಕಲಿತು ಉದ್ದಾರವಾಗುತ್ತದೆ. 

ಅದೇ ಮಗುವಿಗೆ ಸರಿಯಾಗಿ 
ಓದಿ ಮೊದಲು ಬಂದ್ರೆ ಸರಿ 
ಇಲ್ಲದಿದ್ದರೆ ಮನೆಯಿಂದ ಆಚೆ 
ಹಾಕುತ್ತೇನೆ ಎಂದು ಬೆದರಿಸಿದರೆ 
ಅದು ಪನಿಷ್ಠೆಂಟ್‌ ಕಂಡೀಷನಿಂಗ್‌. 
ಆ ಮಗು ಹೆದರಿ ಕಲಿಯುತ್ತದೆ. 
ನಾವೆಲ್ಲಾ ಕಲಿತಿದ್ದು ಹೀಗೆ ಅಲ್ಲವೇ? 
ಇಂತಹ ನಡವಳಿಕೆಯಲ್ಲಿ ಕಲಿಕೆ 
ಕುಗ್ಗುತ್ತಾ ಸಾಗುತ್ತದೆ. ಇದರಿಂದ 
ಮಕ್ಕಳು ಕಲಿತು ಉದ್ದಾರ ಆಗುವ 
ಬದಲು ಹಾಳಾಗುವುದೇ ಹೆಚ್ಚು ಹಾಗಿದ್ದರೆ ಎಂತಹ ಶಿಕ್ಷಣ ಬೇಕು? 
ಇದು ಆಯಾ ಪೋಷಕರಿಗೆ, ಮಕ್ಕಳಿಗೆ ಬಿಟ್ಟಿದ್ದು. 

ಇದಿಷ್ಟು ಕಲಿಕೆ ಮತ್ತು ಪಾವ್ಲೋವ್‌ ನಾಯಿ ಕತೆ. ಹಾ ಹೇಳುವುದು 
ಮರೆತೆ. ಮೊದಲು ಹೇಳಿದ ಎರಡು ಸಂಗತಿಗಳನ್ನು ಮತ್ತೆ ಓದಿ. 
ಈ ಕಲಿಕೆ ಮತ್ತು ಪಾವ್ಲೋವ್‌ ನಾಯಿಗೂ ಆ ಎರಡು ಸಂಗತಿಗೂ 
ಇರಬಹುದಾದ ಲಿಂಕ್‌ ಹುಡುಕಿ, ಹುಡುಕಿದರೆ ನೀವು ಹೊಸದಾಗಿ 
ಏನೋ ಕಲಿಯುತ್ತೀರಾ. ಸರಿ, ಇಷ್ಟೆಲ್ಲಾ ಹೇಳಿ ಆಯಿತು. ನಿಮಗೆ ಯಾವ 
ತರದ ಕಲಿಕೆ ಇಷ್ಟ ಹಾಗೂ ಯಾವ ತರ ಕಲಿಸುವುದು ಇಷ್ಟ ನಮಗೆ 
ಹೇಳಿ. ಬದುಕು ಅನ್ನುವುದು ನಿರಂತರ ಕಲಿಯುವ ಕ್ರಿಯೆ ಎನ್ನುವುದನ್ನು 
ಮರೆಯದಿರಿ. 


ಫರ್ಸ್‌ 


ಚಿತ್ರ: ಶೈಲಜಾ ಎಸ್‌ 


ಶ್ರೀ ಜಯರಾಮಾಚಾರಿ ಬೆಂಗಳೂರಿನ ಬಿ ಎಂ ಆರ್‌ ಟಿಸಿ ಯಲ್ಲಿ 
ಉದ್ಯೋಗಿ ಹಾಗೂ ಹವ್ಯಾಸಿ ಕಥೆಗಾರರು. 


350 


ಅಕಾಶ ನಕ್ಷೆ ಹ 
ಆಗಸ್ಟ್‌ 2022 ತೆ 


ಆಗಸ್ಟ್‌ 2022 ತಿಂಗಳ 
ಖಗೋಳ ವಿದ್ಯಮಾನಗಳು : 


ಕಣ್ಣೆದುರು ನಕಾಶೆಯನ್ನು 
ಹಿಡಿಯಿರಿ. ನಕ್ಷೆಯಲ್ಲಿ 
ತೋರಿಸಿರುವ ದಿಕ್ಕುಗಳನ್ನು, 


ನಮ್ಮ ಭೂಮಿಯ ದಿಕ್ಕುಗಳಿಗೆ 


ಸರಿಹೊಂದಿಸಿ. ಈಗ 
ನಕ್ಷೆಯಲ್ಲಿ ತೋರಿಸಿರುವ 


ನಕ್ಷತ್ರಪುಂಜಗಳನ್ನು, her [ 


ಗ್ರಹಗಳನ್ನು ಹಾಗೂ 
ನಕ್ಷತ್ರಗಳನ್ನು ಆಗಸದಲ್ಲಿ 
ಗುರುತಿಸಲು ಪ್ರಯತ್ನಿಸಿ. 


ಸ್ಥಳ : ಬೆಂಗಳೂರು, 13.0000°N, 77.0000°E 
ಸಮಯ : 20 ಆಗಸ್ಟ್‌ 2022, 22:00 (UTC +05:30) 


ಆಗಸ್‌ 11 

ಈ ದಿನ ಹುಣ್ಣಿಮೆ. 

ಆಗಸ್ಟ್‌ 11-12 

ಪರ್ಸಿಯಸ್‌ ನಕ್ಷತ್ರಪುಂಜದಿಂದ ಹೊರಟಂತೆ 
ಕಾಣುವ 5*ಪರ್ಸೀಡ್‌ ಉಲ್ಫಾವರ್ಷ' ಈ ದಿನ 


ಉಚ್ಛಮಟ್ಟದಲ್ಲಿರುತ್ತದೆ. ಕೊನೆಯ ಬಾರಿ 1992ರಲ್ಲಿ 
ಭೂಮಿಯ ಸಮೀಪದಿಂದ ಹಾದು ಹೋದ ಸ್ವಿಫ್ಟ್‌ - 
ಟಟ್ಸ್‌ ಎಂಬ ಧೂಮಕೇತುವಿನ ಅವಶೇಷಗಳ ಮೂಲಕ 
ನಮ್ಮ ಭೂಮಿ ಪ್ರತಿ ವರ್ಷ ಆಗಸ್ಟ್‌ನಲ್ಲಿ ಸಾಗುವುದರಿಂದ 
ಈ ಉಲ್ಕಾ ವರ್ಷ ಸಂಭವಿಸುತ್ತದೆ. 


1862ರಲ್ಲಿ ಮೊದಲ ಬಾರಿಗೆ ಲೆವಿಸ್‌ ಸ್ವಿಫ್ಟ್‌ ಹಾಗೂ 
ಹಾರೆಸ್‌ ಟಟ್ಸ್‌ ಎಂಬ ಖಗೋಳಶಾಸ್ತಜ್ಞಧಿಂದ 


ಪ್ರತ್ಯೇಕವಾಗಿ ಅನ್ವೇಷಣೆಗೊಂಡ ಈ ಧೂಮಕೇತು, 
1992ರಲ್ಲಿ ಭೂಮಿ ಸಮೀಪದಲ್ಲಿರುವಾಗ ಬರಿಗಣ್ಣಿಗೆ 
ಕಾಣಿಸದಷ್ಟು ದೂರದಲ್ಲಿತ್ತು. ಆದರೆ 2126ನೇ ಇಸವಿಯಲ್ಲಿ 
ಇನ್ನೊಮ್ಮೆ ಭೂಮಿಯ ಸಮೀಪದಿಂದ ಹಾದುಹೋಗುವ 


| 
| 


ಕ 


ನ ೩ NN 


ಅಕ್ವಾರಿಸ್‌ (ಕುಂಭ): ತ್ಮ 


` ಸ್ಪಾಟ್‌ (ಶನಿಗ್ರಹ) 


Nel ದ) 


ಳ್‌ 


``ಕ್ಯಾಪ್ರಿಕಾರ್ನಸ್‌ (ಮಕರ) : 


el ಗೆ 
ವ? ಹ § ಅ ಅ 


ಗೆ ಸ A 
*ಪೋಮಲ್‌ ಹೋಟ್‌ (ನಕ್ಷತ್ರ) ಸ್ಯಾಗಿಟಾರಿಯಸ್ಯ್‌ ನು)? * 
ತೆ / ಆ 


Je NS ಆ 
{ “ಕೊರೋನ pa 
| ಆಸ್ಟಾಲಿಸ್‌- 


0ಬ 


ಸಮಯದಲ್ಲಿ ಇದು 1997ರಲ್ಲಿ ಕಾಣಿಸಿಕೊಂಡ ಪ್ರಖ್ಯಾತ 
ಹೇಲ್‌ ಬಾಪ್‌ ಧೂಮಕೇತುವಿನಷ್ಟೆ ಪ್ರಖರವಾಗಿ 
ಬರಿಗಣ್ಣಿಗೆ ಕಾಣಿಸಿಕೊಳ್ಳುವ ನಿರೀಕ್ಷೆಯಿದೆ. 


ಸುಮಾರು 9.7 ಕಿಲೋ ಮೀಟರು ವ್ಯಾಸದಷ್ಟು 
ದೊಡ್ಡದಾದ ಕೇಂದ್ರ ಇದಕ್ಕೆ ಇದೆ. ಇದು ಸುಮಾರು 
66 ದಶಲಕ್ಷ ವರ್ಷಗಳಷ್ಟು ಹಿಂದೆ ಭೂಮಿಗೆ ಅಪ್ಪಳಿಸಿ 
ಡೈನೋಸಾರುಗಳ ನಾಶಕ್ಕೆ ಕಾರಣವಾಗಿತ್ತೆಂದು ನಂಬಲಾದ 
ಆಕಾಶಕಾಯದಷ್ಟೆ ದೊಡ್ಡದು. 


ಶುಭ್ರ ಹಾಗೂ ಕಾರ್ಗತ್ತಲ ಆಕಾಶವಿದ್ದರೆ ಗಂಟೆಗೆ ಸುಮಾರು 
100ರಿಂದ 150 ಉಲೈಗಳ ನಭೋವೈಭವವನ್ನು ಈ ದಿನ 
ನೀವು ಆನಂದಿಸಬಹುದು. 


ಈ ದಿನ ಅಮಾವಾಸ್ಯೆ 


© ವೇಣುಗೋಪಾಲ ಗಾಂವಕರ್‌ 


/ 4 
ES 1 ಚ 


'ಬೋಟಿಸ್ಸ್ನ್‌ 
ಕೊರೊನ್ನು. ದ್ನ ಮ್ನ 
ತ ಬೋರಿಯ್ದಾರಿಸ್‌ 


082 


09೭ 


062 


(ವಿ. ಸೂ. : ಈ ಆಕಾಶ ನಕ್ಷೆಯನ್ನು 
ಡೌನ್ಲೋಡ್‌ ಮಾಡಿಕೊಂಡು 
ಉಪಯೋಗಿಸಲು, ಇದರೊಂದಿಗೆ 
ಕೊಟ್ಟಿರುವ ಅನ್ನು ಸ್ಯಾನ್‌ 

ಮಾಡಿ. ರಾತ್ರಿಯಾಗಸವನ್ನು 
ವೀಕ್ಷಿಸುವಾಗ, ಬೆಳಕಿಗೆ, 

ಕೆಂಪು ಬಣ್ಣದ ದೀಪಗಳನ್ನು 
ಬಳಸುವುದು ಒಳ್ಳೆಯದು. ಈ 
ನಕ್ಷೆಯನ್ನು ಬೆಂಗಳೂರಿನ ಸ್ಥಾನಕ್ಕೆ 
ಅನುಗುಣವಾಗಿ ತಯಾರಿಸಿದ್ದರೂ, 
ಅತ್ಯಲ್ಪ ಬದಲಾವಣೆಗಳನ್ನು 
ಗಣನೆಗೆ ತೆಗೆದುಕೊಂಡು, ಬೇರೆ 
ಸ್ಥಾನಗಳಲ್ಲೂ ಬಳಸಬಹುದು.) 


ಸೀಮಾ ಕುಲಕರ್ಣಿ 


ಗ್ನೇಯ ಏಶಿಯಾದ ಉಷ್ಣ ವಲಯದಲ್ಲಿ ಬೆಳೆಯುವ 

ಅನೇಕ ಸಿಹಿಯಾದ ಹಣ್ಣುಗಳಲ್ಲಿ ರಾಂಬೂಟಾನ್‌ ಅತ್ಯಂತ 
ಜನಪ್ರಿಯವಾದದ್ದು. ಥೈಲ್ಯಾಂಡ್‌, ಮಾಯನ್ಮಾರ್‌, ಶ್ರೀಲಂಕಾ, 
ಮಲೇಶಿಯ, ಇಂಡೋನೇಶಿಯಾ, ಸಿಂಗಾಪುರ ಮತ್ತು ಫಿಲಿಪೈನ್ನಿನಂಥ 
ಹೆಚ್ಚು ಆರ್ದತೆಯಿರುವ ದೇಶಗಳಲ್ಲಿ ಈ ಹಣ್ಣು. ಯಥೇಚ್ಛವಾಗಿ 
ಬೆಳೆಯುತ್ತದೆ. ರಾಂಬೂಟಾನಿನ ಕೃಷಿ "ಮೂಲ ಮಲೇಶಿಯ ಜ್‌ 
ಇಂಡೋನೇಶಿಯಾದ ದ್ವೀಪ ಸಮೂಹಗಳಾಗಿದ್ದರೂ ಆಸ್ಟ್ರೇಲಿಯಾ, 


ಆಫ್ರಿಕಾ ಮತ್ತು ಉಪ್ಪಲಯದಲ್ಲಿರುವ ಮಧ್ಯಅಮರಿಕೆದ ಕೆಲ 


ದೇಶಗಳಲ್ಲಿ ಅನೇಕ ವರ್ಷಗಳಿಂದ ರಾಂಬೂಟಾನಿನ ಮರಗಳನ್ನು 
ಕೇರಳ ಮತ್ತು 


ಬೆಳೆಯುತ್ತಿದ್ದಾರೆ. ಭಾರತದಲ್ಲಿ ಕರ್ನಾಟಕ, 
ತಮಿಳುನಾಡಿನ ಕೆಲ ಭಾಗಗಳಲ್ಲಿ ಮಾತ್ರ ರಾಂಬೂಟಾನಿನ ಕೆಲವು 
ಮರಗಳು ಬೆಳೆಯುವುದರಿಂದ ಈ ಹಣ್ಣಿನ ಲಭ್ಯತೆ ಕಡಿಮೆ. 

ಗಾತ್ರ ಮತ್ತು ರಚನೆಯಲ್ಲಿ ರಾಂಬೂಟಾನನ್ನು ಲಿಚಿ, ಲೋಗಾನ್‌, 
ಮಾಮನ್ಲಿಯೊ, ಪುಲಾಸಾನಿನಂಥ ಹಣ್ಣುಗಳಿಗೆ ಹೋಲಿಸಬಹುದು. 
ಇದರ ಹೊರಮೈ ಸ್ಪರ್ಶವು ಸಾಮಾನ್ಯವಾಗಿ ಒರಟಾಗಿದ್ದು ಆಕರ್ಷಕವಾದ 
ಕಡುಗೆಂಪು ಬಣ್ಣದ್ದಾಗಿರುತ್ತದೆ. ಕೇಸರಿ ಅಥವಾ ಹಳದಿ ಬಣ್ಣದ 
ಹೊರಮೈ ಹೊಂದಿರುವ ರಾಂಬೂಟಾನ್‌ ಹಣ್ಣುಗಳೂ ಇವೆ. ಆದರೆ 
ಅವು ಬಹಳ ವಿರಳ. ಇದರ ಹೊರಮೈ ಮೇಲೆ ದಟ್ಟವಾದ ಹಸಿರು 


ರಾಂಬೂಟನ್‌ ಹಣ್ಣು ಮತ್ತು 
ಅದರ- ತಿರುಳು 


ಚಿತ್ರ: ರಮಾಕಾಂತ ಶೆಣೈ 


ಮತ್ತು ಹಳದಿಮಿಶ್ರಿತ ಮೃದುವಾದ ಮುಳ್ಳುಗಳಿರುತ್ತವೆ. ಸುಮಾರು ಎರಡು 
ಸೆಂಟಿಮೀಟರ್‌ ಉದ್ದದ ಈ ಮುಳ್ಳುಗಳು ಕೂದಲಿನಂತೆ ಕಾಣಿಸುತ್ತವೆ. 
ಮಲಯ ಮತ್ತು ಇಂಡೋನೇಶಿಯಾದ ಭಾಷೆಗಳಲ್ಲಿ ರಾಂಬೂಟಾನ್‌ 
ಎಂದರೆ ಕೂದಲು ಎಂಬರ್ಥವಿದೆ. ಆದುದರಿಂದಲೇ ಸ್ಥಳೀಯರು 
ಈ ಹಣ್ಣಿಗೆ ರಾಂಬೂಟಾನ್‌ ಎ೦ಬ ಹೆಸರನ್ನಿಟ್ಟಿದ್ದಾರೆ. ಆಗ್ನೇಯ 
ಏಶಿಯಾದ ಬೇರೆ ಬೇರೆ ದೇಶಗಳಲ್ಲಿ ಮತ್ತು ಈಸ್ಟ್‌ ಇಂಡೀಸಿನ ವಿವಿಧ 
ಉಪ ಭಾಷೆಗಳಲ್ಲಿ ರಾಂಬೂಟಾನನ್ನು ಇತರ ಸ್ಥಳೀಯ ಹೆಸರುಗಳಿಂದ 
ಕರೆಯಲಾಗುತ್ತದೆ. ಈ ಹಣ್ಣು ದುಂಡಗೆ ಅಥವಾ ಅಂಡಾಕಾರದಲ್ಲಿದ್ದು 
ಗಾತ್ರದಲ್ಲಿ ಸುಮಾರು 3 ರಿ೦ದ 8 ಸೆಂಟಿಮೀಟರುಗಳಷ್ಟು ದೊಡ್ಡದಾಗಿರುತ್ತದೆ. 
ಹಣ್ಣಿನ ಹೊರಭಾಗದಲ್ಲಿನ ಕಡುಗೆಂಪು ಬಣ್ಣದ ಸಿಪ್ಪೆಯನ್ನು ಬಿಡಿಸಿದಾಗ 
ಒಳಗಡೆಯಿರುವ ಬೀಜದ ಸುತ್ತ ಅಂಟಿಕೊಂಡ ರಸಭರಿತ ಬಿಳಿಯ ತಿರುಳು 
ಕಾಣಿಸುತ್ತದೆ. ಈ ತಿರುಳು ತಿನ್ನಲು ಬಲು ಸಿಹಿಯಾಗಿ, ರುಚಿಕರವಾಗಿದ್ದು 
ಆಹ್ಲಾದಕರ ಸುವಾಸನೆಯನ್ನೂ ಬೀರುತ್ತದೆ. ಆದರೆ ಬೀಜ ಮಾತ್ರ ಬಹಳ 
ಕಹಿ. ಇದಕ್ಕೆ ಕಾರಣ ಬೀಜದಲ್ಲಿರುವ ಸಪೋನಿನ್ನಿನಂತಹ ವಿಷಕಾರಿ 
ರಾಸಾಯನಿಕಗಳು. 

ಆಗ್ನೇಯ ಏಶಿಯಾದ ಅನೇಕ ದೇಶಗಳಲ್ಲಿ ರಾಂಬೂಟಾನಿನ ತಳಿಗಳು 
ವರ್ಷಕ್ಕೆ ಎರಡು ಬಾರಿ ಹಣ್ಣುಗಳನ್ನು ನೀಡಿದರೆ ಉಳಿದ ಕೆಲ ದೇಶಗಳಲ್ಲಿ 
ಈ ಹಣ್ಣಿನ ಸುಗ್ಗಿ ವರ್ಷಕ್ಕೊಂದು ಬಾರಿ ಮಾತ್ರ. ಕೆಲ ದೇಶಗಳಲ್ಲಿ ಮೊದಲ 
ಮತ್ತು ಮುಖ್ಯ ಬೆಳೆ ಜೂನಿನಲ್ಲಿ ಮತ್ತು ಎರಡನೆಯದು ಡಿಸೆಂಬರ್‌ನಲ್ಲಿ 
ದೊರೆತರೆ ಇನ್ನು ಕೆಲ ದೇಶಗಳಲ್ಲಿ ಸುಗ್ಗಿಯ ಅವಧಿಯು ಆಯಾ ದೇಶದ 
ತಾಪಮಾನ ಮತ್ತು ಆರ್ದ್ರತೆಗಳಿಗೆ ಅನುಗುಣವಾಗಿ ಬದಲಾಗಬಹುದು. 
ಸುಗ್ಗಿಯ ಸಮಯದಲ್ಲಿ ಮರಗಳ ತುಂಬ ಗೊಂಚಲುಗಳಲ್ಲಿ ನೇತಾಡುವ 
ರಾಂಬೂಟಾನುಗಳನ್ನು ನೋಡುವುದು ಕಣ್ಣಿಗೆ ಹಬ್ಬದಂತೆ! 

ತಾಜಾ ಹಣ್ಣನ್ನು ಸ್ಕಾಲಡ್ಜು, ಜೆಲ್ಲಿಗಳು ಮತ್ತು ವಿವಿಧ ಸಿಹಿ ಭಕ್ಷ್ಯಗಳ 
ತಯಾರಿಕೆಯಲ್ಲಿ ಬಳಸಿದರೆ, ಒಣಗಿದ ತಿರುಳನ್ನು ಜಾಮುಗಳಂತಹ 


ಇತುರೂಹಲಿ 


ರಾಂಬೂಟನ್‌ ಹಣ್ಣಿನ ಬೀಜ 


ಸಂಸ್ಕರಿಸಿದ ಆಹಾರ ಉತ್ಪನ್ನಗಳಲ್ಲಿ ಬಳಸುತ್ತಾರೆ. ರಾಂಬೂಟಾನ್‌ ಹಣ್ಣು 


ವಿಟಾಮಿನ್‌ ಸಿ, ನಿಯಾಸಿನ್‌, ಜೀವಸತ್ವಗಳಲ್ಲದೇ ಮ್ಯಾಂಗನೀಸ್‌, 
ಮತ್ತು ಮೆಗ್ಗೀಶಿಯಂಗಳಂತಹ ಖನಿಜ ಪದಾರ್ಥಗಳ ಉತ್ತಮ 
ಮೂಲವಾಗಿದೆ. ಅತಿಸಾರ ಮತ್ತು ಭೇದಿಯನ್ನು ಗುಣಪಡಿಸುವುದರಲ್ಲಿ 
ಇದು ಅತ್ಯಂತ ಪರಿಣಾಮಕಾರಿ. 

ಆಗ್ನೇಯ ಏಶಿಯಾದ ದೇಶಗಳಲ್ಲಿ ಹಣ್ಣುಗಳಷ್ಟೇ ಅಲ್ಲದೆ ಗಿಡದ 
ಎಲೆಗಳು ಮತ್ತು ತೊಗಟೆಯನ್ನು ಕೂಡ ವಿವಿಧ ಸ್ಥಳೀಯ ಔಷಧಿಗಳ 
ತಯಾರಿಕೆಯಲ್ಲಿ ಬಳಸ ಲಾಗುತ್ತದೆ. ಉದಾಹರಣೆಗೆ ಟ್ಯಾನಿನ್‌ ಮತ್ತು 
ಸಪೋನಿನ್ನುಗಳು ಯಥೇಚ್ಛವಾಗಿರುವ ಈ ಹಣ್ಣಿನ ಸಿಪ್ಪೆಯನ್ನು 
ಇಂಡೋನೇಶಿಯಾದ ಜಾವಾದಲ್ಲಿ ಔಷಧಿಗೆಂದು ಬಳಸುತ್ತಾರೆ. 


ಮಲೇಶಿಯಾದಲ್ಲಿ ರಾಂಬೂಟಾನ್‌ ಮರದ ಬೇರುಗಳನ್ನು ಜ್ವರಕ್ಕೆ ಚಿಕಿತ್ಸೆ 


ನೀಡಲು ಬಳಸಲಾಗುತ್ತದೆ. ಮರದ ತೊಗಟೆಯನ್ನೂ ಕೂಡ ನಾಲಿಗೆಗೆ 


ತಗಲುವ ರೋಗಗಳನ್ನು ಗುಣಪಡಿಸಲು ಬಳಸುವ ಔಷಧಿಗಳಲ್ಲಿ 
ಉಪಯೋಗಿಸುತ್ತಾರೆ. ಆಗ್ನೇಯ ಏಶಿಯಾದ ಸಾಂಪ್ರದಾಯಿಕ ರೇಶ್ಮೆ 
ಉದ್ಯಮದಲ್ಲಿ ರಾಂಬೂಟಾನ್‌ ಮರದ ಇತರ ಭಾಗಗಳೂ ಬಹಳ 
ಉಪಯುಕ್ತವಾಗಿವೆ. ಉದಾಹರಣೆಗೆ ಹಳದಿ ಬಣ್ಣದ ರೇಷ್ಮೆಯನ್ನು 
ಹಸಿರು ಬಣ್ಣಕ್ಕೆ ಬದಲಿಸಲು ಈ ಗಿಡದ ಎಳೆ ಚಿಗುರುಗಳನ್ನು ರೇಷ್ಮೆ 
ಹುಳುಗಳಿಗೆ ಉಣಬಡಿಸುತ್ತಾರೆ. 


ಇತ್ತೀಚೆಗೆ ಈ ಮರವನ್ನು ಭಾರತದಲ್ಲಿಯೂ ಬೆಳೆಯಲು 
ಆರಂಭಿಸಿದ್ದಾರೆ. ಬೆಳೆಯುವುದೇನೋ ಸರಿ. ಆದರೆ ಬೆಣ್ಣೆಹಣ್ಣಿನಂತೆಯೇ 
ಇದುವೂ ಭದ್ರವಾಗಿ ನೆಲೆಯೂರುತ್ತದೆಯೋ ಕಾದು ನೋಡಬೇಕು. 


ಶ್ರೀಮತಿ ಸೀಮಾ ಕುಲಕರ್ಣಿ ಸಂಶೋಧಕಿ. ಮಲೇಶಿಯಾ ವಾಸಿ 


ಸ್ತಾತಂತ್ರ್ಯೋತ್ಸವದ ಹಾರ್ಪಿಕ ಶುಭಾಶಯರಲು! 


3ನೇ ಪುಟದಿಂದ 2೨ 


ಪೊ. ಜಾನಕಿ ಅಮ್ಮಾಳ್‌ ಸಸ್ಕತಳಿಗಳ ಅಭಿವೃದ್ಧಿ ಹಾಗೂ 


ಲ 


ಸಸ್ಯಕೋಶಗಳ ತಳಿವಿಜ್ಞಾನದಲ್ಲಿ ಹೊಸಹಾದಿಯ ಸಂಶೋಧನೆಗಳನ್ನು 
ಮೊತ್ತ 


ನಡೆಸಿದ್ದರು. ಡಾ. 
ಮೊದಲನೆಯ ಡಾಕ್ಟರೇಟು ಪಡೆದ ಮಹಿಳೆಯಾಗಿ 


ಕಮಲಾ ಸೊಹೊನಿ ದೇಶದಲ್ಲಿಯೇ 
ಸಂಶೋಧನೆ 


ಕೈಗೊಳ್ಳಲು ಇತರೆ ಮಹಿಳೆಯರಿಗೆ ಮಾದರಿಯಾದರು. ಅಕ್ಕಿ ಮತ್ತು 


ಬೇಳೆಕಾಳುಗಳ ಪೌಷ್ಟಿಕತೆಯ ಕುರಿತ ಸಂಶೋಧನೆಗಳಿಗೆ ಈಕೆ ಪ್ರಸಿದ್ಧೆ. 
ಇತರೆ ಮಹಿಳೆಯರು ವೈಜ್ಞಾನಿಕ ಸಂಶೋಧನೆಯಲ್ಲಿ ತೊಡಗಿಕೊಳ್ಳುವಂತೆ 
ಈಕೆ ಮಾದರಿಯಾದರು. ಸುಪ್ರಸಿದ್ಧ ನೋಬೆಲ್‌ ಪ್ರಶಸ್ತಿ ವಿಜೇತ ಸರ್‌ 
ಸಿವಿ ರಾಮನ್ನರ ಮಗ ಡಾ. ವೆಂಕಟರಾಮನ್‌ ರಾಧಾಕೃಷ್ಣನ್‌ ಕೂಡ 
ಒಬ್ಬ ಪ್ರಸಿದ್ಧ "ವ್ಯೋಮವಿಜ್ಞಾನಿಯಾಗಿದ್ದರಷ್ಟೆ ಅಲ್ಲದೆ ಅಂತಾರ್ರಾಷ್ಟ್ರೀಯ 
ಖಗೋಳವಿಷ್ವಾನಿಗಳ ಸಂಘದ ಉಪಾಧ್ಯಕ್ಷರೂ ಆಗಿದ್ದರು. ಡಾ. 
ಬೆಂಜಮಿನ್‌ ಪ್ಯಾರಿ ಪಾಲ್‌ ಭಾರತೀಯ ಷಿ ವಿಜ್ಞಾನ ಪರಿಷತ್ತಿನ 
(ICAR) ಮೊತ್ತ. ಮೊದಲ ಮಹಾನಿರ್ದೇಶಕ. ಈತ ನಡೆಸಿದ ತಳಿ 
ಅಭಿವೃದ್ಧಿ ಸಂಶೋಧನೆಗಳು, ಮುಖ್ಯವಾಗಿ ಗೋದಿ ತಳಿಗಳ ಅಭಿವೃದ್ಧಿ, 
ಉತ್ತಮ” ಇಳುವರಿ ನೀಡುವ ಗೋಧಿಯ ತಳಿಗಳ ಬೆಳೆವಣಿಗೆಗೆ 


ಕಾರಣವಾದುವು. ಭತ್ತದ ಸಂಶೋಧನೆಯ ಕ್ಷೇತ್ರದಲ್ಲಿ ಡಾ. ಎಂ. 
ಎಸ್‌. ಸ್ವಾಮಿನಾಥನ್‌ ಗುರುತರ ಕೊಡುಗೆಯನ್ನು ನೀಡಿದ್ದಾರೆ. ಈತ 
ಬಲು ದೀರ್ಫ ಕಾಲದವರೆಗೆ ಫಿಲಿಪೀನ್ಸ್‌ ನಲ್ಲಿರುವ ಮನಿಲಾದ 
ಅಂತಾರ್ರಾಷ್ಟೀಯ ಭತ್ತ ಸಂಶೋಧನಾ ಸಂಸ್ಥೆಯ ನಿರ್ದೇಶಕರಾಗಿದ್ದರು. 
ಕ್ಷಿಪಣಿ ಮನುಷ್ಯ ಎಂದು ಪ್ರಸಿದ್ಧರಾಗಿರುವ ಡಾ. ಎಪಿಜೆ ಅಬ್ದುಲ್‌ 
ಕಲಾಮ್‌ ರಕ್ಷಣಾ ಸಂಶೋಧನೆ ಹಾಗೂ ಅಭಿವೃದ್ಧಿ ಸಂಸ್ಥೆ (DRDO) 
ಉನ್ನತ ಸ್ಥಾನಕ್ಕೇರುವಂತೆ ಶ್ರಮಿಸಿದ್ದರು. ಹೀಗೆ "ಕೊಡುಗೆ ನೀಡಿದವರ 
ಪಟ್ಟ ಬಹಳ ಉದ್ದವಿದೆ. ಅವರಿಗೆಲ್ಲರಿಗೂ ಧನ್ಯವಾದಗಳನ್ನು ಹೇಳಿದರೂ 
ಅದೊಂದು ವಿಶ್ವಕೋಶದಷ್ಟು ದೊಡ್ಡ ಗ್ರಂಥವೇ ಆದೀತು. ಅವರ ಆ 
ಅದಮ್ಯ ಚೇತನಗಳಿಗೆ ಶಿರಬಾಗಿ ವಂದಿಸುತ್ತಾ, ಭಾರತೀಯ ವಿಜ್ಞಾನ 
ಮತ್ತು ತಂತ್ರಜ್ಞಾನ ಕ್ಷೇತಕ್ಕೆ ಅವರ ಕೊಡುಗೆಯನ್ನು ಸ್ಮರಿಸೋಣ. 
ಅದರಲ್ಲಿಯೂ ಈ ಎಪ್ಪತ್ತೈದನೆಯ ಸ್ವಾತಂತ್ರೊ ೇತ್ರವವನ್ನು ಆಚರಿಸುವ 
ಸಂದರ್ಭದಲ್ಲಿ ಹಾಗೂ ಇನ್ನಷ್ಟು ತ್ವರಿತಗತಿಯಲ್ಲಿ ಅಭಿವೃದ್ಧಿಯಾಗಲಿರುವ 
ಅಮೃತಕಾಲವೆನ್ನುವ ಮುಂದಿನ ಇಪ್ಪತ್ತೈದು ವರ್ಷಗಳ ಹೊಸ್ತಿಲನ್ನು 
ದಾಟಲಿರುವಾಗ ಅವರನ್ನು ನೆನಪಿಸಿಕೊಳ್ಳೋಣ. ಜೈ ಭಾರತ. 


ಮೂಲ:ಸುಬೋಧ ಜಾವಡೆಕರ್‌ 
ಕನ್ನಡಕ್ಕೆ: ಡಿ ಡಿ ಪಟಾಡೆ 


ACA 
RNA 


ಗ ಹಮಂತ್ರಾಲಯದಿಂದ ಈ ಪತ್ರವನ್ನು ನೋಡಿ ನನ್ನ ಹೃದಯ 
ಕ್ಷಣಮಾತ್ರ ನಿಂತುಹೋದಂತೆ ಎನಸಿತು. ನಿಜವಾಗಲೂ ಇಷ್ಟರಲ್ಲೇ 
ಈ ಪತ್ರ ಬರುವುದೆಂದು ನನಗೆ ಗೊತ್ತಿತ್ತು ಅಷ್ಟೇ ಅಲ್ಲ ಇದುವರೆಗೂ 


ಏಕೆ ಬರಲಿಲ್ಲ ಅದು ಎನ್ನವುದೇ ಆಶ್ಚರ್ಯವೆನಿಸುತ್ತಿತ್ತು ಆದರೆ ಪತ್ರ 


ಪ್ರತ್ಯಕ್ಷ ಕೈಯಲ್ಲಿ ಬಿದ್ದಾಗ ಮುಂದೆ ಆಗುವ ಘಟನೆಗಳ ವಿಚಾರ ಬಂದು 
ಹೃದಯ ತುಂಡಾಗಿ ಬಿದ್ದಂತೆ ಎನಿಸಿತು. ಇಷ್ಟು ಮಾತ್ರ ನಿಜ. 

ಪತ್ರದಲ್ಲಿ ಏನು ಬರೆದಿರಬೇಕು ಎನ್ನುವ ಕಲ್ಪನೆಯೂ ಇತ್ತು. ಆದರೆ 
ಬೇರೆ ಏನಾದರೂ ಇರಬೇಕು ಎನ್ನುವ ಭಾವನೆಯೂ ಮನಸ್ಸಿನ 
ಯಾವುದೋ ಮೂಲೆಯಲ್ಲಿ ಸುಳಿಯುತ್ತಿತ್ತು. ನಾನೊಮ್ಮೆ ಕಳ್ಳ] ದೃಷ್ಟಿಯಿರಿದ 
ಪ್ರಿಯಾಲ ಹತ್ತಿರವಿಲ್ಲದ್ದನ್ನು ಖಚಿತಪಡಿಸಿಕೊಂಡು ಪತ್ರ "ಒಡೆದೆ. 


ಗೃಹ ಮಂತ್ರಾಲಯ 
ನೈರುತ್ಯ ಭಾರತದ ಸಂಘ ರಾಜ್ಯ 
22, ಏಪ್ರಿಲ್‌ 2085 


ಮಹೋದಯರೆ, 


ತಮಗೆ ಕೆಳಗಿನಂತೆ ತಿಳಿಸಲು ನಿರ್ದೇಶಿತನಾಗಿದ್ದೇನೆ. ಅದೇನೆಂದರೆ ತಮ್ಮ 


ಮನೆಯಲ್ಲಿ ವಾಸಿಸುವ ಸ್ಥಳದಲ್ಲಿ ವಸತಿಗೃಹದಲ್ಲಿ ಕಾನೂನುಬಾಹಿರವಾಗಿ 
ಮತ್ತು ಅಥವಾ ಪರವಾನಿಗಿ ಪಡೆಯದೆ ಒಂದು ನಾಯಿ ಅಥವಾ ಅಂಥ 
ಪ್ರಾಣಿಯನ್ನು ಸಾಕಿದ್ದೀರಿ. ಅಥವಾ ಅದಕ್ಕೆ ಆಶ್ರಯ ಕೊಟ್ಟಿದ್ದೀರಿ. ಈ ಮಾತು 
ಸತ್ಯವಿದ್ದರೆ ನನಗೆ ತಿಳಿದಂತೆ ಇದು ಅನಿಯಮಿತ ಮತ್ತು 
ಸಮಾಜವಿರೋಧಿ ಕಾರ್ಯವಾಗಿದೆ. ಅಲ್ಲದೆ ಅದು 
ನೈರುತ್ಯ ಭಾರತ ಸಂಘ ರಾಜ್ಯದ ಕ್ರ. 411-8ರ ಆಕ್ಟ್‌ 
ಪ್ರಕಾರ ಗುರುತರವಾದ ಅಪರಾಧವೆಂದು ಘೋಷಿಸಿದೆ. 
ತಮಗೆ ಕಡ್ಡಾಯವಾಗಿ ತಿಳಿಯಪಡಿಸುವುದೇನೆಂದರೆ, 
ತಕ್ಷಣವೇ ತಾವು ಸಾಕಿರುವ ಅಥವಾ ಮನೆಯಲ್ಲಿ ಆಶ್ರಯ 
ಕೊಟ್ಟಿರುವ ನಾಯಿ ಅಥವಾ ಅಂತಹ ಪ್ರಾಣಿಯನ್ನು 
ಹತ್ತಿರದ ಜನಸಂಖ್ಯೆ ಮತ್ತು ಪಶುಸಂಖ್ಯೆ ನಿಯಂತ್ರಣ 
ಕೇಂದ್ರದಲ್ಲಿ ಹಾಜರುಪಡಿಸತಕ್ಕದ್ದು. ಈ ಆಜ್ಞೆಯ 
ಉಲ್ಲಂಘನೆ ಮಾಡುವವರಿಗೆ ಮೇಲಿನ ಕಾಯ್ದೆಯಂತೆ 
ಎರಡು ವರ್ಷಗಳ ಸಶ್ರಮ ಸೆರೆಮನೆವಾಸ ಇಲ್ಲವೇ 
ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿಗಳ ದಂಡ 
ಅಥವಾ ಎರಡೂ ಆಗಬಹುದೆಂಬುದು ತಮಗೆ 
ತಿಳಿದಿರಲು ಸಾಕು. 
ತಾವು ಮೊದಲೇ ತಮ್ಮ ನಾಯಿಯನ್ನು ಆ 

ಕೇಂದ್ರದಲ್ಲಿ ಹಾಜರುಪಡಿಸಿದ್ದರೆ ಈ ಮಾಹಿತಿ ರದ್ದು 
ಎಂದು ತಿಳಿಯಬಹುದು. ಆದರೆ ಆ ಕೇಂದ್ರವು 
ಕೊಟ್ಟರುವ ರಸೀದಿಯ ಪಕ್ಕ ಪ್ರತಿಯ (ಯೋಗ್ಯ 
ರೀತಿಯಿಂದ ಮೂಲಪ್ರತಿ ಎಂದು ದಾಖಲೆ ಸಹಿತ) 
ಜೊತೆಗೆ ಕೆಳಕ೦ಡ ಅಧಿಕಾರಿಗಳನ್ನು ಸಂಪರ್ಕಿಸುವುದು. 

ನಾಲ್ಕು ದಿನಗಳಲ್ಲಿ ಆಜ್ಞೆಯ ನಿರ್ವಹಣೆ ತಮ್ಮಿಂದ 
ಆಗದೇ ಇದ್ದುದ್ದು ಕಂಡುಬಂದಲ್ಲಿ 28 ನೇ ಏಪ್ರಿಲ್‌ 
ದಿನಾಂಕ ಕೇಂದ್ರದ ನಿರೀಕ್ಷಕರು ಅವರು ನಿಯುಕ್ತಿ ಮಾಡಿದ ಪ್ರತಿನಿಧಿ 
ತಮ್ಮ ನಿವಾಸ ಸ್ಥಾನ ಇರುವ ಸ್ಥಳದ ತಪಾಸಣೆಗಾಗಿ ಬರುವರು. 

ತಮ್ಮ ಕೃಪಾಭಿಲಾಷಿ, 

ಸಹಿ/- 

ಉಪ ಅಪರ ಗೃಹಸಚಿವ (ಪ್ರಭಾರಿ) 

ಸರಕಾರದಲ್ಲಿ ಪ್ರಾದೇಶಿಕ ಭಾಷೆಯ ಉಪಯೋಗ ಪ್ರಾರಂಭವಾಗಿ 
ನೂರಾರು ವರ್ಷಗಳಾದರೂ ಆಂಗ್ಲಭಾಷೆಯ ಪ್ರಭಾವ ಇನ್ನೂ ಕಡಿಮೆ 


ನಿಮಗೆ ನೆನಪಾಗಲಿಕ್ಕಿಲ್ಲ? 
ಒಂದೂವರೆ ವರ್ಷದ ಹಿಂದೆ 
ತುಂಬ ಎಚ್ಚರಿಕೆಯಿಂದ ಯಾರ 
ಕಣ್ಣಿಗೂ ಬೀಳದಂತೆ ಮುಚ್ಚಿಮರೆ 
“ಮಾಡಿ ಈ ಮರಿಯನ್ನು 
ಆತ ಮನೆಗೆ ತಂದಿದ್ದ. ಅಜನ 
ಗೆಳೆಯನ ತಂದೆ ಇದನ್ನು 
ಎಲ್ಲೋ ಹುಡುಕಿ ತಂದಿದ್ದರು. 
ಅಮ್ಮಾ, ನಾವು ಈ ಮರಿಯನ್ನು 
ಸಾಕೋಣವೇ? ಎಂದು 
ಆಸೆಕಂಗಳಿಂದ ನನ್ನ ಕಡೆಗೆ 
ನೋಡಿದ್ದು ನನಗಿನ್ನೂ ನೆನಪಿದೆ. 
ಈ ಮರಿಯನ್ನು ಸಾಕುವುದಕ್ಕೆ 
ನಮ್ಮನ್ನು ಒಪ್ಪಿಸಲು ಅವನು 
ಏನನ್ನಾ ದರೂ ಮಾಡಲು 
ಸಿದವಿದ್ದ. ಆತ ಅದೇ ರೀತಿ 
ನಡೆದುಕೊಂಡದ್ದು ಸುಳ್ಳೇನಲ್ಲ 


ಆಗಸ್ಟ್‌ ೭೦೭೦ --62) 


ಆಗಲಿಲ್ಲ. ಈ ಪರಿಸ್ಥಿತಿಯಲ್ಲೂ ನನಗೆ ನಗು ಬಂತು. ತಕ್ಷಣ ಪರಿಸ್ಥಿತಿಯ 
ಗಂಭೀರತೆಯ ಅರಿವಾಗಿ ನಾನು ಸೀಮಾಂಗಿನಿಯನ್ನು ಕೂಗಿ ಕರೆದು 
ಅವಳೆದುರು ಆ ಪತ್ರ ಹಿಡಿದೆ. 

ಇಂಥ ಪತ್ರ ಯಾವತ್ತಾದರೂ ಬರುವುದೆಂಬ ಅರಿವು ಅವಳಿಗೂ 
ಇತ್ತಾದರೂ ಪತ್ರ ಓದುತ್ತಿದ್ದಂತೆ ಅವಳ ಕಣ್ಣು ತುಂಬಿ ಬಂದವು. 

“ಹುಚ್ಚಮ್ಮ ಯಾಕೆ ಅಳುತ್ತೀ' ಇಷ್ಟು ಸಹಜವಾಗಿ ಯಾರೂ ಜೈಲಿಗೆ 
ಹೋಗುವುದಿಲ್ಲ. ಹೆಚ್ಚೆಂದರೆ ಒಂದೆರಡು ಲಕ್ಷ ರೂಪಾಯಿಗಳ ದಂಡ 
ತೆರಬೇಕಾದೀತು. ಮುಂದಿನ ತಿಂಗಳು ಸ್ಪಲ್ಪ ಹಣ ಉಳಿಸಿದರಾಯಿತು.? 

`ನಾನು ಅದಕ್ಕಾಗಿ ಅಳುತ್ತಿಲ್ಲ?' ಸೀಮಾಂಗಿನಿಗೆ ಬಿಕ್ಕು ತಡೆಯಲಾಗಲಿಲ್ಲ. 

“ಮೋತಿ ಇಂದೋ ನಾಳೆಯೋ ಸಾಯುವುದೇ ಇತ್ತು. ಹುಟ್ಟದಾಗಲೇ 
ಅದರ ಯಜಮಾನ ಅದನ್ನು ಪಶುಸಂಖ್ಯಾನಿಯಂತ್ರಣ ಇಲಾಖೆಗೆ 
ಒಪ್ಪಿಸಿದ್ದರೆ ಅದರ ಆಯುಷ್ಯ ಇಷ್ಟು ಗಟ್ಟಿಯಾಗಿರುತ್ತಿರಲಿಲ್ಲ. ಅಲ್ಲವೇ?' 
ನಿಜವೆಂದರೆ ಮೋತಿಯು ತನ್ನ ಬ೦ಧು-ಬಳಗಕ್ಕಿಂತಲೂ ಹೆಚ್ಚಿನ ಸುದೈವಿ. 
ಸುಮಾರು ಒಂದೂವರೆ ವರ್ಷ ಬದುಕಿರಲು ಸಾಧ್ಯವಾಯಿತು. ಇಷ್ಟು 
ಮಾತ್ರ ನಿಜ, ಅದು ನಮ್ಮನ್ನು ತುಂಬ ಹಚ್ಚಿಕೊಂಡಿತ್ತು. 

“ನಿಮಗೇಕೆ ತಿಳಿಯುತ್ತಿಲ್ಲ. ಮೋತಿಯ ಸಲುವಾಗಿ ನನಗೆ ತುಂಬ 
ದುಃಖವಾಗುತ್ತಿದೆ. ಆದರೆ ಅದರ ಹಣೆಬರಹ ಮೊದಲಿನಿಂದಲೂ ತಿಳಿದೇ 
ಇತ್ತು. ಆದ್ದರಿಂದ ಮನಸ್ಸು ಸ್ಪಲ್ಪ ಗಟ್ಟಿಯಾಗಿದೆ. ಆದರೆ ಪ್ರಿಯಾಲನದ್ದೇ 
ಯೋಜನೆಯಾಗಿದೆ. ಆತ ಅತೀ "ಮನಸ್ಸಿಗೆ ಹಚ್ಚಿಕೊಳ್ಳುವನು.' 

ನನಗಿದು ಅರ್ಥವಾಗುವುದಿಲ್ಲವೆಂದಲ್ಲ. ಆದರೆ ಅವಳಿಗೆ ಧೈರ್ಯ 
ಹೇಳುವ ದೃಷ್ಟಿಯಿಂದ ನುಡಿದೆ; 

"ಎಂಟು ವರ್ಷದ ಹುಡುಗ ಅವನು. ಎರಡು 
ದಿನ ಅತ್ತು ಆಮೇಲೆ ಮರೆತುಬಿಟ್ಟಾನು. 

ನಾವು ಅವನನ್ನು ಸಮಾಧಾನಪಡಿಸಿದರಾಯಿತು.' 

"ಹಾಗಲ್ಲ ಅವನು ತುಂಬ ಸೂಕ್ಷ್ಮ ಮನಸ್ಸಿನವನು. 
ಅವ ಮನಸ್ಸಿಗೆ ವಿಪರೀತ ಪರಿಣಾಮವೇನಾದರೂ 
ಆದೀತೆ ಎಂಬ ಭಯ.' 

“ಮೊದಲಿನಿಂದಲೂ ನಾನು ನಿಮಗೆ ಹೇಳುತ್ತಲೇ 
ಬಂದಿದ್ದೇನೆ, ಅವನ ಇಂಥ ವಿಚಿತ್ರ ಹಠವನ್ನು 
ಒಪ್ಪುವುದು ಬೇಡವೆಂದು. 

“ನಿಮಗೆ ನೆನಪಾಗಲಿಕ್ಕಿಲ್ಲಣ ಒಂದೂವರೆ ವರ್ಷದ 
ಹಿಂದೆ ತುಂಬ ಎಚ್ಚರಿಕೆಯಿಂದ ಯಾರ ಕಣ್ಣಿಗೂ 
ಬೀಳದಂತೆ ಮುಚ್ಚಿಮರೆ ಮಾಡಿ ಈ ಮರಿಯನ್ನು ಆತ 
ಮನೆಗೆ ತಂದಿದ್ದ. ಅವನ ಗೆಳೆಯನ ತಂದೆ ಇದನ್ನು 
ಎಲ್ಲೋ ಹುಡುಕಿ ತಂದಿದ್ದರು. ಅಮ್ಮಾ ನಾವು ಈ 
ಮರಿಯನ್ನು ಸಾಕೋಣವೇ? ಎಂದು ಆಸೆಕಂಗಳಿಂದ 
ನನ್ನ ಕಡೆಗೆ ನೋಡಿದ್ದು ನನಗಿನ್ನೂ ನೆನಪಿದೆ. ಈ 
ಮರಿಯನ್ನು ಸಾಕುವುದಕ್ಕೆ ನಮನ್ನು ಒಪ್ಪಿಸಲು 
ಅವನು ಏನನ್ನಾದರೂ ಮಾಡಲು ಸಿದ್ಧನಿದ್ದ 
ಆತ ಅದೇ ರೀತಿ ನಡೆದುಕೊಂಡದ್ದು ಸುಳ್ಳೇನಲ್ಲ. 
ಅಲ್ಲವೇ? ಹೇಳಿ! ಮೋತಿ ಎಂದರೆ ಅವನಿಗೆ ಪ್ರಾಣ! 
ಮೋತಿಯನ್ನು ಸರಕಾರಕ್ಕೆ ಒಪ್ಪಿಸಿದರೆ ಅವನೇನು 
ಮಾಡುವನು ಎಂಬುದನ್ನು ಕಲ್ಪನೆ" ಮಾಡಲು ಸಹ ಸಾಧ್ಯವಿಲ್ಲ' 

ನನ್ನ ಕಾಲಿಗೆ ಏನೋ ತಾಗಿದಂತಾಯಿತು. ಏನೆಂದು "ನೋಡಿದರೆ 
ಮೋತಿ" ಬಾಲ ಅಲ್ಲಾಡಿಸುತ್ತಾ ನಿಂತಿದೆ. ತನ್ನೆದುರು ಎಂಥ ಚರ್ಚೆ 
ನಡೆದಿದೆಯೆಂಬುದು ಅದಕ್ಕೆ ಅರ್ಥವಾಗುವಂತಿಲ್ಲ. ಆದರೆ ಅದರ 
ಕಣ್ಣುಗಳಲ್ಲಿ ಮೂಡಿದ್ದ ಭಾವನೆ ನೋಡಿದರೆ ಮನುಷ್ಯನ ಈ ನಿಜವಾದ 
ಸಂಗಾತಿಯನ್ನು ಹೇಗಾದರೂ ಮಾಡಿ ಉಳಿಸಬೇಕೆಂಬ ಭಾವನೆ ಮನದಲ್ಲಿ 
ಮೂಡಿತು. 


ಪತ್ರ ಬಂದ 
ವಿಷಯ ಪ್ರಿಯಾಲನಿಗೆ 
ಹೇಗೆ ಹೇಳುವುದೆಂಬ 
ಪ್ರಶ್ನೆಯೂ ಇತ್ತು. ಕೆಲವು 
ತಿಂಗಳಿನಿಂದ ನಾವು 
ಅವನನ್ನು ಮಾನಸಿಕವಾಗಿ 
ಸಿದ್ದವಾಗುವಂತಹ ಕಾರ್ಯ 
ಮಾಡುತ್ತಿದ್ದೆವು. ಆದರೆ 
ಆತ ಕೇಳಿದ ಪ್ರಶ್ನೆಗಳಿಗೆ 
ನಾವು ಉತ್ತರಿಸುವುದು 
ಪ್ರಯಾಸಕರವಾಗಿತ್ತು. 

"ನಮ್ಮ ಮೋತಿ ನಮ್ಮ 
ಮನೆಯಲ್ಲೇ ಇರುತ್ತದೆ. 


ಯಾರಿಗೂ ಬೊಗಳುವುದಿಲ್ಲ 
ನೆರೆಮನೆಯವರಿಗೂ ತೊಂದರೆ 
ಕೊಡುವುದಿಲ್ಲ ಅಂದಾಗ 
ನಾವು ಮೋತಿಯನ್ನು ಸಾಕಿದ್ದು 
ಸರಕಾರಕ್ಕೇನು ತೊಂದರೆ?9' 
ಎಂದು ಪ್ರಶ್ನಿಸುತ್ತಿದ್ದ. 

“ಅಲ್ಲಪ್ಪ, ಅದಕ್ಕೆ ತಿನ್ನಲು 
ಉಣ್ಣಲು ಡವ? 
ಭೂಮಿಯ ಮೇಲೆ ಈಗಲೇ 
ಇಷ್ಟೊಂದು ಜನರಿದ್ದಾರಲ್ಲ, 
ಅವರಿಗೆ ಸಾಕಷ್ಟು ಅನ್ನ 
ಸಿಗುವುದೇ ಕಷ್ಟವಾಗಿದೆ. 
ಇಂಥದ್ದರಲ್ಲಿ ಬೇರೆ ಪ್ರಾಣಿಗಳಿಗೆ ತಿನ್ನಲು ಹೇಗೆ ಕೊಡಲಾದೀತು?' 

“ಅಪ್ಪಾ, ಅದಕ್ಕೆಂದೇ ನಾವು ಹೆಚ್ಚಿನ ಆಹಾರ ತರುವುದಿಲ್ಲವಲ್ಲ. ನಮಗೆ 
ಸಿಗುವ ರೇಶನ್‌ ಸಲ್ಲಿಯೇ ಅದಕ್ಕೂ ಆಹಾರ ನಡುತ್ತಿದ್ದೇವೆ ಅಲ್ಲವೇ?” 

“ಹೌದು ಮಗು, ಅದು ಬೆಳೆಯುತ್ತಾ ದೊಡ್ಡದಾದಂತೆ ಅದಕ್ಕೂ ಹೆಚ್ಚಿನ 
ಆಹಾರ ಬೇಕಲ್ಲ, ಆಗ ಏನು ಮಾಡುವುದು? 

"ನಾವೆಲ್ಲರೂ ಸೇರಿ ಅದಕ್ಕಾಗಿ ಸ್ವಲ್ಪ ಸ್ವಲ್ಪ ಆಹಾರವನ್ನು ಕಾಯ್ದು 
ಇಡೋಣ. ನನ್ನ ಗೆಳೆಯರಿಗೂ ಹೇಳುತ್ತೇನೆ ಅವರೂ ಆಹಾರವನು. 
ಕಾಯ್ದಿಡುವರು.' 

"ಛೇ ಛೇ! ನಿನ್ನ ಮಿತ್ರರಿಗೆ ಖಂಡಿತವಾಗಿಯೂ ಹೇಳಬೇಡ. ನೀನು 
ಒಪ್ಪಿಕೊಂಡಿರುವೆ. ಯಾರಿಗಾದರೂ ಹೇಳಿರುವೆಯೇನು?' 

“ಹೇಗೆ ಹೇಳ್ತೇನೆ ಅಪ್ಪಾ? ನಿಮಗೆ ವಚನ ಕೊಟ್ಟಲ್ಲವೇ ನಾನೆಂದೂ 
ಸುಳ್ಳು ಹೇಳುವವನಲ್ಲ. ಈ ಮರಿಯನ್ನು ಕೊಟ್ಟ ಸುನೀಲನಿಗೆ ಮಾತ್ರ 
ಗೊತ್ತಿದೆ. ಅವನಿಗೂ ಸಹ ತಾಯಿಯ ಮೇಲೆ ಆಣೆ ಹಾಕಿದ್ದೇನೆ. ಅವನೂ 
ಕೂಡ ಯಾರಿಗೂ ಹೇಳಲಾರ. 

;ಅದು ನಮ್ಮ ಅದೃಷ್ಟ ಮಗು, ಆದರೆ ಇದನ್ನು ಬಹಳ ದಿವಸ 
ಮುಚ್ಚಿಡಲು ಸಾಧ್ಯವಿಲ್ಲ. ಇವತ್ತಲ್ಲ ನಾಳೆ ಗುಟ್ಟು ಬಯಲಾದರೆ 
ಮೋತಿಯನ್ನು ಸರಕಾರದ ವಶಕ್ಕೆ ಕೊಡಬೇಕಾಗುವುದು.) 

“ಅಪ್ಪಾ?..' ಪ್ರಿಯಾಲ ಹೇಳಿದನು: ಸರಕಾರಕ್ಕೆ ಅದನ್ನು ವಹಿ 
ಅವರು ಅದನ್ನು ಕೊಲ್ಲುವರಲ್ಲ?? 

“ಭೇ ಛೇ! ರ್ಜ ಸಲುವಾಗಿ ಒಂದು ವಿಶಿಷ್ಟ ಜಾಗವುಂಟು. 
ಅವುಗಳನ್ನು ಅಲ್ಲಿಡುತ್ತಾರೆ.' 

"ಅಲ್ಲಿ ಅವುಗಳಿಗೆ ತಿನ್ನಲು ಉಣ್ಣಲು ಯಾರು ಕೊಡುತ್ತಾರೆ?` 

"ಸರಕಾರದ ರಕ್ಷಕರು ಕೊಡುತ್ತಾರೆ” 

"ಆದರೆ ನೀವು ಈಗಾಗಲೇ ಹೇಳಿದಿರಲ್ಲ. ಮನುಷ್ಯರಿಗೆ ತಿನ್ನಲು 


ಚಿತ್ರ: ಶೈಲಜಾ ಎಸ್‌ 


ಸಿದರೆ, 


ಇತುರೂಹಲಿ 


ಸಿಗುವುದಿಲ್ಲವೆಂದಾಗ 
ನಾಯಿಗಳಿಗೆ ಎಲ್ಲಿಂದ 
ಕೊಡುತ್ತಾರೆ? ನಿಜ ಸಂಗತಿ 
ಹೇಳಿ, ಅಪ್ಪಾ ಅವುಗಳನ್ನು 
ಕೊಲ್ಲುತ್ತಾರಲ್ಲವೇ? ಹೇಗೆ 
ಕೊಲ್ಲುತ್ತಾರೆ? ಗುಂಡು 
ಹಾಕುತ್ತಾರೋ ಅಥವಾ ವಿಷ 
ಕೊಡುತ್ತಾರೋ?' 

ಪ್ರಿಯಾಲನ ಇಂಥ 
ಮಾತುಗಳು ಕೇಳಿ ಜೀವ ಮೇಲೆ 
ಕೆಳಗೆ ಆಗುತ್ತಿತ್ತು 

“ನಾನು 
ಕೇಳುತ್ತೀರೇನು?' 
ಹೇಳತೊಡಗಿದಳು. 

“ಏನಾದರೂ ಮಾಡಲು 
ಸಾಧ್ಯವಿಲ್ಲವೇ? ನನ್ನ 
ಮಾವನವರಿಗೆ ಗೃಹ 
ಮಂತ್ರಾಲಯದಲ್ಲಿ 


ಹೇಳುವುದನ್ನು 
ಸೀಮಾಂಗಿನಿ 


`ಈ ವಿಷಯದಲ್ಲಿ 
ಪ್ರಧಾನಿಯವರ 

ಜಿ” ೦ರರಿವಿ ದ0ರಿ ಗೂ 

ಪ್ರಯೋಜನವಿಲ್ಲ. 


ಹಾಗಾದ’ ರ 
ಯಾರಿಗಾದರೂ ಏನಾದರೂ 


ಸತ್ಯಕ್ಷ 
ರಿ 


ಕೊಟ್ಟಲ್ಲಿ ಉಪಯೋಗವಾದೀತೆ?' 


“ಹುಚ್ಚಿಯಂತೆ ಮಾತನಾಡಬೇಡ. ಮೊದಲೇ ನಾವು 
ಕಾನೂನುಬಾಹಿರವಾಗಿ ವರ್ತಿಸುತ್ತಿದ್ದೇವೆ. ಸಾಕುಪ್ರಾಣಿಗಳ ವಿರುದ್ದ 
ಕಾನೂನು ಆಗಿ ಹತ್ತು ವರ್ಷಗಳಾದರೂ ಆಗಿದೆ. ಎಷ್ಟೋ ಜನರೀಗ 
ಮುಚ್ಚುಮರೆಯಾಗಿ ಮನೆಯಲ್ಲಿ ಸಾಕುಪ್ರಾಣಿಗಳನ್ನು ಸಾಕಿದ್ದಾರೆ. ಸರಕಾರ 
ಕೂಡ ಈ ಬಗ್ಗೆ ದುರ್ಲಕ್ಷ್ಯ ಮಾಡುತ್ತಿರುವುದು ನಿಜವಾದರೂ ಯಾರಾದರೂ 
ಆಕ್ಷೇಪಣೆ ಮಾಡುವವರೆಗೆ ಮಾತ್ರ ಒಮ್ಮೆ ಇಂಥ ಪತ್ರವೊಂದು ಬಂದರೆ 
ಎಲ್ಲವೂ ಮುಗಿದಂತೆ! ಈ ರೀತಿ ಸಾಕುಪ್ರಾಣಿಗಳನ್ನು ಸಾಕಿದ ಹತ್ತಾರು 
ಜನರ ಮಾಹಿತಿ ನನಗೆ ಗೊತ್ತಿತ್ತು ಆದರೆ ಸರಕಾರಕ್ಕೆ ಈ ಬಗ್ಗೆ ವಾಸನೆ 
ಹತ್ತಿದ ನಂತರ ಮೌನವಾಗಿ ಈ ಜನ ತಮ್ಮ ಪ್ರಾಣಿಗಳನ್ನು ಸರಕಾರದ 
ವಶಕೊಪ್ಪಿಸಿದ್ದರು. ಎಲ್ಲ ಜನ ಲಕ್ಷ ಒಂದೂವರೆ ಲಕ್ಷ ದಂಡ ನೀಡಿ 
ಬಿಡುಗಡೆಯ ನಿಟ್ಟುಸಿರು ಬಿಟ್ಟಿದ್ದರು ಆದರೆ ಇಂಥ ಪತ್ರ ಬಂದನಂತರ 
ಸೋಲು ಒಪ್ಪದೇ ಇದ್ದವರು ಯಾರೂ ಇಲ್ಲ. 

"ಹಾಗಾದರೆ ನೀವೇ ನಿಮ್ಮ ಚಿರಂಜೀವಿಗೆ ತಿಳಿಹೇಳಿ.' 

“ಚೆನ್ನಾಗಿದೆ, ಮುಂಚೆ ನಾನು ಬೇಡವೆಂದಾಗ ಅವನ ಹಠವನ್ನು 
ಒಪ್ಪಲು ಹೇಳಿದವಳು ನೀನೇ. ಮತ್ತೀಗ ಅವನಿಗೆ ತಿಳಿ ಹೇಳಲು ನಾನೇ 
ಬೇಕೇ” 

“ಹೀಗೇಕೆ ಮಾಡುತ್ತೀರಿ? ಆತ ನಿಮ್ಮ ಮಾತು ಕೇಳುತ್ತಾನೆಂದೆ ನಿಮಗೆ 
ಹೇಳಿದೆ. 

ಆಶ್ಚರ್ಯವೆಂದರೆ ಪ್ರಿಯಾಲನಿಗೆ ಪತ್ರ ಬಂದ ವಿಷಯ ಹೇಳಿದಾಗ 
ಆತ ಅಳಲಿಲ್ಲ. ಬದಲಿಗೆ ಹೀಗೆ ನುಡಿದ: 

“ಅಪ್ಪಾ ನಾಳೆಯೇ ನಾವು ಪೇಟೆಯಿ೦ದ ರೋಬೋಟ್‌ ನಾಯಿಯನ್ನು 
ತರೋಣ. 

ನಿಜವಾಗಲೂ ಪ್ರಿಯಾಲ ಇಂಥ ಯಾಂತ್ರಿಕ ನಾಯಿಯೊಂದಿಗೆ 


“ಇತುರೂಹಲಿ 


ಆಟವಾಡುವ ವಯಸ್ಸಿನವನಾಗಿರಲಿಲ್ಲ. ಆದರೆ ಇಂಥ ಸಮಯದಲ್ಲಿ ಹೀಗೆ 
ಮಾತನಾಡಿ ತೋರಿಸುವುದರಲ್ಲಿ ಅರ್ಥವೂ ಇರಲಿಲ್ಲ. 

“ಮೋತಿಯಪ್ಲೇ ಎತ್ತರವಾದದ್ದು, ಅದರಂತೆ ಕಾಣುವಂಥದ್ದಿರುವ 
ಪ್ಲಾಸ್ಟಿಕ್ಕಿನದು. ನಾನು ಮೊನ್ನೆ ಸುಶಿರನ ಹತ್ತಿರ ನೋಡಿದ್ದೇನೆ. ಸೂಪರ್‌ 
ಮಾರ್ಕೆಟ್‌ ನಲ್ಲಿ ಸಿಗುತ್ತದೆ.' 

“ಆಗಲಿ ತರೋಣ. ಮೋತಿಯನ್ನು ಸರಕಾರದ ವಶಕ್ಕೆ ಒಪ್ಪಿಸಿದ 
ನಂತರ ಅದರ ನೆನಪಿಗಾಗಿ ಇಟ್ಟುಕೊಳ್ಳೋಣ.” 

“ಆದರೆ ಅಪ್ಪಾ, ಮೋತಿಯನ್ನು ಒಪ್ಪಿಸುವುದು ಬೇಡ. 


“ಅಂದರೆ?” 
`ನಾವು ಹೀಗೆ ಮಾಡೋಣ. ಮೋತಿಗಿಂತಲೂ ದೊಡ್ಡ ಆಕಾರದ 
ರೋಬೋಟ್‌ ಖರೀದಿಸಿ. ಅದರಲ್ಲಿಯ 


ಯಂತ್ರಗಳನ್ನೆಲ್ಲಾ ತೆಗೆದು ಹಾಕೋಣ. ಸರಕಾರಿ 
ಅಧಿಕಾರಿ ಬಂದಾಗ ಮೋತಿಯನ್ನು ಅದರ ವಶಕ್ಕೆ 
ನೀಡೋಣ. ಅಂದರೆ ಅವರಿಗೆ ಇದು ರೋಬೋಟ್‌ 


ಸರಕಾರಿ ಅಧಿಕಾರಿ ತಿಳಿಸಿದ ತಪಾಸಣೆ 
ಸಮಯಕ್ಕೆ ಹಾಜರಾದನು. 


ಆಗಸ್ಟ್‌ ೭೦೭೦ mY) 


ತಿಳಿದುಬಂತು. ನಾಯಿ ಮನೆಯಲ್ಲಿ ಇಲ್ಲವೆಂದರೆ ಆ ಸರಕಾರಿ ಅಧಿಕಾರಿ 
ರೋಬೋಟ್‌ ನಾಯಿ ಕಡೆಗೆ ಸಂಶಯದಿಂದ ನೋಡುವುದು ಮಾತ್ರ 
ನಿಶ್ಚಿತ. ಪರಿಶೀಲಿಸಿ ನೋಡಿದಾಗ ಆತನಿಗೆ ಅದರ ಮೇಲೆ ನಮೂದಿಸಿದ 
ತಯಾರಿಕೆಯ ವರ್ಷ ಕಾಣದೇ ಇರಲಾರದು. ಆದರೂ ಆತನ ಕಣ್ಣಲ್ಲಿ 
ಮಣ್ಣೆರಚುವುದೆಂದರೆ  ನಮ್ಮನೇ ನಾವು ಮೋಸಗೊಳಿಸಿಕೊಂಡಂತೆ. 
ಪ್ರಿಯಾಲನಿಗೆ ಕೊನೆಯ ಒಂದು ಅವಕಾಶ ನೀಡಲು ನಿಶ್ಚಯಿಸಿದೆ. 
ಹೆಚ್ಚೆಂದರೆ ಮತ್ತೊಂದು ಲಕ್ಷ ರೂಪಾಯಿಗಳ ದಂಡ ತೆರಬೇಕಾಗಿ 
ಬರಬಹುದು. ಇಂಥ ತಪ್ಪಿಗಾಗಿ ಇದುವರೆಗೂ ಯಾರನ್ನೂ ಜೈಲಿಗೆ 
ಕಳಿಸಿದ್ದನ್ನು ನಾನು ಕೇಳಿರಲಿಲ್ಲ. 


kok 


ಸರಕಾರಿ ಅಧಿಕಾರಿ ತಿಳಿಸಿದ ಸಮಯಕ್ಕೆ 
ಹಾಜರಾದನು. ತುಂಬ ಚತುರ ಅಧಿಕಾರಿ. ಮನೆಯ 
ಮುಂಚೆ. ನಮ್ಮೆಲ್ಲರ ಸಂದರ್ಶನ 


ಮಾಡಿದನು. ಆತ ಕೇಳಿದ ಪ್ರಶ್ನೆಗಳಿಗೆ ಪ್ರಿಯಾಲ 


ನಾಯಿಯೇ ಇದೆ ಎಂದೆನಿಸುವುದು. ಹೇಗಿದೆ ತುಂಬ ಚತುರ ಅಧಿಕಾರಿ. ನೀಡಿದ ಉತ್ತರಗಳಿಂದ ಪ್ರಿಯಾಲನಿಗೆ ಸಾಕುಪ್ರಾಣಿಗಳ 
ಉಪಾಯ?' ಇ ಬಗ್ಗೆ ಇರುವ ಪ್ರೀತಿ ವ್ಯಕ್ತವಾಗುತ್ತಿತ್ತು. ಎಂಟು ವರ್ಷದ 
ಚಿರಂಜೀವಿ ತನ್ನ ಒಳ್ಳೆಯ ಉಪಾಯವನ್ನೇನೋ ಸನ್‌ ಚೂ ಹ್‌ ಮಗುವಿಗೆ ಪ್ರಶ್ನೆಗಳ ಹಿಂದಿರುವ ಗರ್ಭಿತಾರ್ಥ 
ಹೇಳಿದ. ನ ಲ್ಲರ ಸಂದರ್ಶನ ತಿಳಿಯುವುದು. ಅಸಾಧ್ಯ ಎಲ್ಲವೂ ಮುಗಿದೇ 
"ಅದರೆ ಅದರಲ್ಲಿ ಕುಳಿತ ಮೋತಿಗೆ ಮಾಡಿದನು. ಆತ ಕೇಳಿದ ಹೋಯಿತೆಂದು ನಾನು ಭಾವಿಸಿದೆ. ಮುಂದೇನು 


ಚಟುವಟಿಕೆಯಿಂದಿರಲು ಹೇಗೆ ಸಾಧ್ಯ?'- ನನ್ನ 
ಸಂಶಯ ವ್ಯಕ್ತಪಡಿಸಿದೆ. 

“ಅದು ಚಟುವಟಿಕೆಯಿಂದ ಇರಬೇಕೆಂದೇನೂ 
ಇಲ್ಲ. ಸುಮ್ಮನೆ ಕುಳಿತರಾಯಿತು. ರೋಬೋಟ್‌ 
ನಾಯಿ ಮುರಿದು ಹೋಗಿದೆ ಎಂದು ನಾವು 
ಹೇಳೋಣ.” 

“ಆದರೆ ಪ್ರಿಯಾಲ. ಇತ್ತೀಚೆಗೆ ತಯಾರಿಸಿದ 
ರೋಬೋಟ್‌ ನಾಯಿ ಹಾಳಾಗುವುದೇ ಇಲ್ಲ. ನಾವು 
ಅದು ಮುರಿದು ಹೋಗಿದೆ ಎಂದರೆ ಆ ಅಧಿಕಾರಿಗೆ 
ಸಂಶಯ ಬರಬಹುದು. 

“ಹಾಗಾದರೆ ಅದು ತುಂಬ 
ಮಾದರಿಯದು ಎಂದು ಹೇಳಿದರಾಯ್ತು' 

"ಪ್ರತಿಯೊಂದು ಮಾಡೆಲ್‌ ಮೇಲೂ ಅದನ್ನು 
ತಯಾರಿಸಿದ ವರ್ಷವನ್ನು ನಮೂದಿಸಿರುತ್ತಾರೆ. 
ಹಳೆಯ ಮಾದರಿಯ ನಾಯಿ ಎಲ್ಲಿ ಸಿಕ್ಕೀತು?” 

`ನಾವು ಆ ಗುರುತನ್ನು ಅಳಿಸಿಬಿಡಬಹುದಲ್ಲ!.' 

“ಅದನ್ನು ಹೀಗೆ ಅಳಿಸಿಹಾಕಲು ಬರುವುದಿಲ್ಲ, ಮಗು! ಅದರ ಮೇಲೆ 
ವರ್ಷವನ್ನು ಕೊರೆದಿರುತ್ತಾರೆ.' 


ಹಳೆಯ 


“ಹಾಗಾದರೆ ನಾವು ಅದರ ಮೇಲೆ ಧೂಳು, ಮಣ್ಣು ಹಾಕಿ ಅದನ್ನು 


ಹಳೆಯ ಮಾಡೆಲ್‌ ತರ ಮಾಡೋಣ. 

“ಸರಿಯಾಗಿದೆ. ವರ್ಷ ನಮೂದಿಸಿರುವಲ್ಲಿ ನಾವು ಗ್ರೀಸ್‌ ಬಳಿಯೋಣ. 
ಆದರೆ ಮೋತಿ ಅಲುಗಾಡಿಬಿಟ್ಟರೆ?' 

“ಅಲುಗಾಡದು. ನಾನು ಒಂದೇ ಸ್ಥಳದಲ್ಲಿ ಅಲುಗಾಡದೇ 
ಇರುವುದನ್ನು ಮೋತಿಗೆ ಕಲಿಸಿದ್ದೇನೆ. ಕೊಂಚವೂ ಅಲುಗಾಡದೇ ಬಹಳ 
ಹೊತ್ತಿನವರೆಗೆ ನಿಂತೇ ಇರುತ್ತದೆ. ಯಾರಾದರೂ ಕರೆದರೆ ಮಾತ್ರ ಬಾಲ 
ಅಲ್ಲಾಡಿಸಬಹುದು. ಇಲ್ಲದಿದ್ದರೆ ಅದು ನಿಜವಾದದ್ದೋ, ಪ್ಲಾಸ್ಟಿಕ್ಕಿನದ್ದೋ 
ನಿಮಗೆ ತಿಳಿಯಲು ಸಾಧ್ಯವಾಗದು.' 

ಚಿರಂಜೀವಿಯ ಯೋಜನೆಗಳೇನೋ ಸಿದ್ದವಾಗಿದ್ದವು. ಮಗನ 
ತಲೆ ತುಂಬ ವಿಚಿತ್ರ ಒಂದು ಕ್ಷಣ ಅವನ ಬಗ್ಗೆ ಅಭಿಮಾನವೆನಿಸಿತು. 
ಪ್ರೀತಿ ತುಂಬಿಬಂತು. ಆದರೆ ಮರುಘಳಿಗೆ ಆ ಯೋಜನೆಯ ವಿಫಲತೆ 


ಪ್ರಶ್ನೆಗಳಿಗೆ ಪ್ರಿಯಾಲ ನೀಡಿದ 
ಉತ್ತರಗಳಿಂದ ಪ್ರಿಯಾಲನಿಗೆ 
ಸಾಕುಪ್ರಾಣಿಗಳ ಬಗ್ಗೆ ಇರುವ 
ಪ್ರೀತಿ ವ್ಯಕ್ತವಾಗುತ್ತಿತ್ತು. 
ಎಂಟು ವರ್ಷದ ಮಗುವಿಗೆ 
ಪ್ರಶ್ನೆಗಳ ಹಿಂದಿರುವ 
ಗರ್ಭಿತಾರ್ಥ ತಿಳಿಯುವುದು 
ಅಸಾಧ್ಯ. ಎಲ್ಲವೂ ಮುಗಿದೇ 
ಹೋಯಿತೆಂದು ನಾನು 
ಭಾವಿಸಿದೆ 


ಘಟಿಸುವುದೆಂದು ಕಾದು ನೋಡುವುದಷ್ಟೇ ನನ್ನ 
ಕೆಲಸವಾಗಿತ್ತು. 

ಎರಡು ಕೊಠಡಿಗಳ ಮನೆ ಶೋಧಿಸಲು ಎಷ್ಟು 
ಸಮಯ ಹಿಡಿದೀತು? ಹೊರಗಿನ ಕೊಠಡಿಯನ್ನು 
ಶೋಧಿಸಿದನಂತರ ಆತ ಪ್ರಿಯಾಲ ಹಾಗೂ 
ಸೀಮಾಂಗಿನಿಗೆ ಅಲ್ಲಿಯೇ ಕುಳಿತಿರಲು ತಿಳಿಸಿದ. 
ನಾವಿಬ್ಬರೂ ಒಳಗಿನ ಕೊಠಡಿಗೆ ಬಂದೆವು. 

ಪ್ರಿಯಾಲನ ಉತ್ತರ ಕೇಳಿ ಆತ ಪ್ರಿಯಾಲನ 
ಬೆನ್ನುಚಪ್ಪರಿಸುತ್ತಾ ನನ್ನನ್ನುದ್ದೇಶಿಸಿ ಹೇಳಿದ: 

“ಮಿಸ್ಟರ್‌ ಮೋರಾಣಕರ, ನಿಮ್ಮ ಹತ್ತಿರ ನಾಯಿ 
ಇಲ್ಲ ಎಂಬುದನ್ನು ನಾವು ಖಚಿತಪಡಿಸಿದ್ದೇವೆ. 
ನಮಗೆ ಯಾರೋ ತಪ್ಪು ಮಾಹಿತಿ ನೀಡಿದ್ದರಿಂದ 
ನಿಮಗೆ ತೊಂದರೆ ಉಂಟಾಯಿತು. ಆದರೆ 
ಮಾಹಿತಿ ನೀಡಿದವರು ಖಚಿತವಾಗಿ ನೀವು ನಾಯಿ 
ಸಾಕಿರುವುದನ್ನು ತಿಳಿಸಿದ್ದರಲ್ಲದೇ ನಾಯಿಯ ಹೆಸರು ?ಮೋತಿ? ಎಂದೂ 
ಸಹ ತಿಳಿಸಿದ್ದರು.' 

ಆ ಕ್ಷಣದಲ್ಲಿಯೇ ಮೋತಿ ಬಾಲವಲ್ಲಾಡಿಸಿತು. 

ಪಾಪ, ಹೇಳಿದಂತೆ ಒಂದು ಗಂಟೆಗೂ ಮಿಕ್ಕಿ ಸುಮ್ಮನೆ 
ಅಲುಗಾಡದೆ ನಿಂತಿತ್ತು. ಆದರೆ ತನ್ನ ಹೆಸರನ್ನು ಹೇಳಿದಾಗ ಬಾಲವನ್ನು 
ಅಲುಗಾಡಿಸುವುದು ಸ್ವಾಭಾವಿಕವಿತ್ತು ಬಾಲ ಅಲುಗಾಡಿಸಿ ತನ್ನ ಮೃತ್ಯುವಿಗೆ 
ತಾನೇ ಆಮಂತ್ರಣ ನೀಡುತ್ತಿದ್ದೇಸೆಂಬ ಕಲ್ಪನೆ ಅದಕ್ಕಿರಲಿಲ್ಲ. ಮಾಡಿದ 
ಪ್ರಯತ್ನ ವೆಲ್ಲಾ ವೃರ್ಥವಾಗಿತ್ತು. ನನಗಂತೂ ಬೆವರು ಬಿಟ್ಟಿತ್ತು ಕಾಲುಗಳಲ್ಲಿ 
ನಡುಕ ಲಾಯ. ಬಿಕ್ಕನ್ನು ಸಹಿಸುತ್ತಾ ಪ್ರಿಯಾಲ ಹೊರಗಿನ 
ಕೋಣೆಗೆ ಓಡಿದ. 

ಸರಕಾರಿ ಅಧಿಕಾರಿ ಮತ್ತು ನಾನು ಪರಸ್ಪರರ ಮುಖ ನೋಡುತ್ತಾ 
ಸ್ಮಬ್ಬರಾಗಿ ನಿಂತಿದ್ದೆವು. 

“ಸರಿ ಹಾಗಾದರೆ ನಾನಿನ್ನು ಬರುತ್ತೇನೆ? ಎನ್ನುತ್ತಲೇ ಸರಕಾರಿ 
ಅಧಿಕಾರಿ ನಾನು ತಂದಿದ್ದ ಡೈರಿಯಿಂದ ಕಾಗದವೊಂದನ್ನು ಹೊರತೆಗೆದ. 
ಅದರಲ್ಲೇನೋ ಗೀಚಿ ಅದನ್ನು ನನ್ನ ಕೈಗಿತ್ತ ಪರಿಶೀಲನೆಯ ಸಮಯದಲ್ಲಿ 
ನಮ್ಮ ಮನೆಯಲ್ಲಿ ಯಾವ ನಾಯಿಯೂ ಕಣ್ಣಿಗೆ ಬಿದ್ದಿಲ್ಲವೆಂದು 


25)- ಆಗಸ್ಟ್‌ 2೦೭೭ | 


ಪ್ರಮಾಣಪತ್ರದಲ್ಲಿತ್ತು. ಕೈಯಲ್ಲಿದ್ದ ಕಾಗದವನ್ನು ನಾನು ಅವಿಶ್ವಾಸದಿಂದ 
ನೋಡುತ್ತಲೇ ಇದ್ದೆ. 
ಬೇಗನೆ ಆತನ ದೃಷ್ಟಿ ರೋಬೋಟ್‌ ನಾಯಿಯ ಮೇಲೆ ಬಿತ್ತು 
“ಇದೇನಿದು? 


“ರೋಬೋಟ್‌ ನಾಯಿ. ಮೂರ್ನಾಲ್ಕು ವರ್ಷಗಳ ಹಿಂದೆ ನಮ್ಮ 


ಮಗನಿಗಾಗಿ ಆಟಕ್ಕಾಗಿ ತ೦ದದ್ದು. ಅದನ್ನೇ ಕಂಡು ಯಾರೋ ನಿಮಗೆ 
ತಿಳಿಸಿರಬಹುದು.' 

"ನಿಜ, ಆದರೆ ಈಗ ಅದನ್ನು ಬೇಡದ ವಸ್ತುಗಳ ಮಧ್ಯೆ ಯಾಕೆ 
ಇಡಲಾಗಿದೆ?” 

“ಅದು ಹಾಳಾಗಿದೆ” 

“ಹಾಳಾಗಿದೆಯೇ?? ಈ ಮಾಡೆಲ್‌? 

“ಹೌದು, ಇದು 2075 ನೇ ವರ್ಷದ ಮಾಡೆಲ್‌. 

“ಸರಿ ಆತ ಹೇಳಿದನೇನೋ ಸರಿ. ಆದರೆ ಆತನ 
ನೋಟದಲ್ಲಿಯ ಸ೦ಶಯ ನನಗೆ ಸ್ಪಷ್ಟವಾಗಿ ಕಂಡಿತು. 

'ಫ್ಲೀಜ್‌' ನನ್ನದೊಂದು ಕೆಲಸ ಮಾಡಿ. ಹೊರಗೆ 


ಹೇಗಾದರೂ ಮಾಡಿ 
ಆತ ನನ್ನನ್ನು ಹೊರಗೆ 
ಕಳಿಸಬೇಕಾಗಿತ್ತು ಎಂಬುದನ್ನು 


ಕಡೆಗೆ ಹೋಯಿತು ಎಂದು ಬೇಟೆಗಾರ ಕೇಳುತ್ತಾನೆ, ಇಷ್ಟು ಕಥೆ ಹೇಳಿ 
ನನ್ನನ್ನು ಪ್ರಶ್ನಿಸಿದ. ನೀನು ಆ ಬಾಲಕನ ಸ್ಥಾನದಲ್ಲಿದ್ದರೆ ಏನು ಮಾಡುತ್ತಿದ್ದಿ?" 

"ನಾನು ಆ ಬೇಟೆಗಾರನನ್ನು ಮೋಸಗೊಳಿಸುತ್ತಿದ್ದೆ. ಜಿಂಕೆ ಹೋದ 
ದಾರಿಯನ್ನು ತೋರಿಸದೆ ಬೇರೊಂದು ದಿಕ್ಕಿನತ್ತ ಕೈ ತೋರಿಸುತ್ತಿದ್ದೆ.” 

“ಆಗ ಆತ ಹೇಳಿದ್ದೇನು?” 

“ಆತ ಹೇಳಿದರು, ನೀನು ಬೇಟೆಗಾರನಿಗೆ ಮೋಸ ಮಾಡಿರುವಿಯೆಂದು 
ತಿಳಿದು ಬಂದಿದ್ದರೆ ಆತ ನಿನ್ನನ್ನು ಚೆನ್ನಾಗಿ ಥಳಿಸುತ್ತಿದ್ದ. 

“ಆದರೂ ನಾನು ಜಿಂಕೆ ಎಲ್ಲಿ ಹೋಯಿತೆಂಬುದನ್ನು ಹೇಳುತ್ತಿದ್ದಿ 
ಆಗ ಆತ ಶಭಾಶ್‌ ಎಂದರು. ಅಷ್ಟರಲ್ಲೇ ನೀವು ಬಂದಿರಿ.' 

ಈಗ ನನಗೆ ಸ್ಪಷ್ಟ ಚಿತ್ರ ಗೋಚರಿಸತೊಡಗಿತು. ಆ ಸರಕಾರಿ ಅಧಿಕಾರಿಗೆ 
ಮೊದಲೇ ಎಲ್ಲ ವಿಷಯ ತಿಳಿದಿರಬೇಕು. ಎಲ್ಲ ವಿಷಯ 
ತಳಥೂ ಆ ಕಡೆ ದುರ್ಲಕ್ಷ್ಯ ಮಾಡಿರಬೇಕು. ಇದು 

ಪ್ಲವಾಗಿತ್ತು. ಆದರೆ ಸಂಶಯಿ ಬೇಡವೆಂದು ಒಳಗೆ 
ಗ ಮೋತಿಯನ್ನು ಕೂರಿಸಿರುವ ಯಾಂತ್ರಿಕ 
ನಾಯಿಯ ಕಡೆಗೆ ದಿಟ್ಟಿಸಿ. ನೋಡಿದೆ. 


ನನ್ನ ಕಾರು ನಿಂತಿದೆ. ಅದರಲ್ಲಿ ತನ್ನ ರೋಬೋಟ್‌ ಅರ್ಥ ಮಾಡಿಕೊಂಡೆ. ಮಾಡೆಲ್‌ ನಿರ್ಮಾಣದ ದಿನಾಂಕದ ಮೇಲೆ ನಾವು 
ಡ್ರೈವರ್‌ ಕುಳಿತಿರಬಹುದು. ಅವನ ಹತ್ತಿರ ನನ್ನ ಆದರೆ ನನಗೆ ಆತನ ಲೇಪಿಸಿದ್ದ ಗ್ರೀಸನು ಸ್ವಚ್ಛವಾಗಿ ಒರೆಸಿ ತೆಗೆಯಲಾಗಿತ್ತು. 
ಡೈರಿಯನ್ನು ತೆಗೆದುಕೊಂಡು ಬರುತ್ತೀರೇನು?? ಆದೇಶ ಪಾಲಿಸುವುದನು ಆ ಅಧಿಕಾರಿ ಜೋಲ ಹೋಗಿರಲಿಲ್ಲ. ಆತ ಮೋತಿಗೆ 
ಹೇಗಾದರೂ ಮಾಡಿ ಆತ ನನ್ನನ್ನು ಹೊರಗೆ ತಪಿಸಿಕೊಳ್ಳುವುದು ೩ ಜೀವದಾನ ನೀಡಿದ್ದು ಪ್ರಿಯಾಲನಿಗಾಗಿ. 
ಕಳಿಸಬೇಕಾಗಿತ್ತು ಎಂಬುದನ್ನು ಅರ್ಥ ಮಾಡಿಕೊಂಡೆ. ಅಸಾಧ್ಯವಾಗಿತು. ಹೊರಗಿನ “ನಿಮಗೇನಾದರೂ ಗೃಹಸ್ಥ ಧರ್ಮದ ಅರಿವಿದೆಯೇ 
ಆದರೆ ನನಗೆ ಆತನ ಆದೇಶ ಪಾಲಿಸುವುದನ್ನು Wel ಚಕ ಹೇಗೆ?' ಸೀಮಾಂಗಿನಿ ಪ್ರಶ್ನಿಸಿದಳು. "ನಾವು ಅವರಿಗಾಗಿ 
ತಪ್ಪಿಸಿಕೊಳ್ಳುವುದು ಅಸಾಧ್ಯವಾಗಿತ್ತು. ಹೊರಗಿನ ಕೋಣೆಗೆ ಬಂದೊಡನೆ ಒಂದು ಕಪ್‌ ಚಹಾ ಸಹ ನೀಡಲಿಲ್ಲ. 
ಕೋಣೆಗೆ ಬಂದೊಡನೆ ಪ್ರಿಯಾಲ ನನ್ನೊಡನೆ ಪ್ರಿಯಾಲ ನನ್ನೊಡನೆ ನಿಜವಾಗಿಯೂ ಆತ ನನ್ನ ಕೈಯಲ್ಲಿ ಕಾಗದ 
ನೋಡಿದ. ತುಂಬು ಪ್ರಯತ್ನದಿಂದ ತನ್ನ ಕಣ್ಣಿರನ್ನು ನೋಡಿದ. ತುಂಬು ಕೊಟ್ಟು ಹೊರಟುಹೋದದ್ದು ನನ್ನ ಗಮನಕ್ಕೆ ಬರಲೇ 


ತಡೆಹಿಡಿದಿದ್ದ ನನಗೆ ಆತನ ಕರುಣಾಪೂರಿತ 
ದೃಷ್ಟಿಯನ್ನು ಎದುರಿಸಲಾಗಲಿಲ್ಲ. 

ಡ್ರೈವರ್‌ ನಿಂದ ಡೈರಿ ಪಡೆದು ನಾನು ಮೇಲೆ 
ಬಂದಾಗ ಆ ಸರಕಾರಿ ಪ್ರಿಯಾಲನನ್ನು ಒಳಗಿನ 
ಕೋಣೆಗೆ ಕರೆದಿದ್ದನು. ಅವನಿ೦ದ ಪ್ರಶ್ನೆಗೆ ಉತ್ತರವನ್ನು 
ಪಡೆಯುತ್ತಿದ್ದನು. 

ಹಾಗಾದರೆ ಅಧಿಕಾರಿಯ ದೃಷ್ಟಿ ಮೋತಿಯ 
ಅಲುಗಾಡಿದ ಬಾಲದ ಕಡೆಗೆ ಹೋಗಿರಲಿಲ್ಲವೇ? 
ಇಲ್ಲ, ಸಾಧ್ಯವೇ ಇಲ್ಲ ಆತ ಆ ಕ್ಷಣದಲ್ಲಿ ಅದೇ 
ದಿಕ್ಕಿನತ್ತ ನೋಡುತ್ತಲಿದ್ದ. 

ಆದರೆ? 

ಪ್ರಿಯಾಲ ತನ್ನ ತಾಯಿಯನ್ನು ಆನಂದದಿಂದ 
ಅಪ್ಪಿಕೊಂಡ. 

“ನಾವು ಗೆದ್ದೆವು ಆನಂದದಿಂದ ಕೂಗಿಕೊ೦ಡ. 


'ಮೆತ್ತಗೆ ಮಾತನಾಡು.” ಸೀಮಾಂಗಿನಿ 
ಅವನನ್ನು ಬೆದರಿಸಿದಳು. “ಅವರಿಗೆ 
ಕೇಳಿಸಬಹುದು. ಈಗ ತಾನೇ ಹೊರಗೆ ಹೆಜ್ಜೆ 
ಇಟ್ಟಿದ್ದಾರೆ' 4 


ನಾನು ಆಶ್ಚರ್ಯದ ಆಘಾತದಿಂದ ಸಹಜ 
ಸ್ಥಿತಿಗೆ ಬಂದನಂತರ ಪ್ರಿಯಾಲನನ್ನು ಕೇಳಿದೆ: 
“ಆತ ನಿನ್ನನ್ನು ಏನು ಕೇಳುತ್ತಿದ್ದರು?’ 

“ಕಥೆ ಹೇಳುತ್ತಿದ್ದರು'-ಪ್ರಿಯಾಲ ನುಡಿದ. 

“ಕಥೆ?' 


“ಹೌದು. ಬೇಟೆಗಾರನೊಬ್ಬ ಒಂದು ಜಿಂಕೆಯ ಬೆನ್ನಟ್ಟಿದ್ದ. ಅದನ್ನು 


ಹುಡುಕುತ್ತಿದ್ದಂತೆ ಆತನಿಗೆ ಒಬ್ಬ ಬಾಲಕ ಕಾಣಿಸುತ್ತಾನೆ. ಜಿಂಕೆ ಯಾವ 


ಪ್ರಯತ್ನದಿಂದ ತನ್ನ ಕಣ್ಣಿರನ್ನು 
ತಡೆಹಿಡಿದಿದ್ದ ನನಗೆ ಆತನ 
ಕರುಣಾಪೂರಿತ ದೃಷ್ಟಿಯನ್ನು 
ಎದುರಿಸಲಾಗಲಿಲ್ಲ. ಡ್ರೈವರ್‌ 
ನಿಂದ ಡೈರಿ ಪಡೆದು ನಾನು 
ಮೇಲೆ ಬಂದಾಗ ಆ ಸರಕಾರಿ 
ಪ್ರಿಯಾಲನನ್ನು ಒಳಗಿನ 
ಕೋಣೆಗೆ ಕರೆದಿದ್ದನು. 


ಇಲ್ಲ. ತಕ್ಷಣವೇ ಗ್ಯಾಲರಿ ಕಡೆ ತೆರಳಿದೆ. ಅಧಿಕಾರಿ 
ಕಾರನ್ನೇರುತ್ತಿದ್ದಂತೆ ಮೇಲೆ ನೋಡಿದ ನಮ್ಮಿಬ್ಬರ ದೃಷ್ಟಿ 
ಪರಸ್ಪರ ಸಂಧಿಸಿದವು. ನಾನು ಆತನಿಗೆ ನಿಲ್ಲಲು ಸನ್ನೆ 
ಮಾಡುತ್ತಲೇ ಮೆಟ್ಟಿಲಿಳಿಯತೊಡಗಿದೆ. ಆತನ ಹತ್ತಿರ 
ಹೋಗಿ ನುಡಿದೆ: 
ಕ್ಷಮಿಸಿ ತಾವು ಇಷ್ಟು ತೀವ್ರ ಹೊರಟು ನಿಂತಿರಲ್ಲ. 
ನಿಮ್ಮನ್ನು ಚಹಾ, ಕಾಫಿ ಕೇಳಬೇಕೆನ್ನುವ ಪ್ರಜ್ಞೆಯೂ 
ಉಳಿಯಲಿಲ್ಲ. ದಯವಿಟ್ಟು ಮೇಲೆ ಒಂಡು ನಮಗೆ 
ನಿಮ್ಮ ಆತಿಥ್ಯದ ಅವಕಾಶ “ಹೂಡಿ” 
ಆ ಅಧಿಕಾರಿ ನನ್ನ 
ನುಡಿದನು: "ಛೇ ಛೇ! ಚಹಾ, ಕಾಫಿ ನಾವು 
ತೆಗೆದುಕೊಳ್ಳುವುದಿಲ್ಲ. ಅದರ ಅವಶ್ಯಕತೆಯೂ 
ನಮಗಿಲ್ಲ. ಆಗಲಿ, ಬಾಯ್‌' 
ಕಾರು ಹೋದ ದಿಕ್ಕಿನತ್ತ ನಾನು ನೋಡುತ್ತಲೇ 
ಇದ್ದೆ. ಹಾಗಾದರೆ? ಹಾಗಾದರೆ.. 
ಹಾಗಾದರೆ ಆತ ಯಂತ್ರಮಾನವ! ಮಾನವನ 
ನಿಜವಾದ ಮಿತ! 


ಕಡೆಗೆ ನೋಡುತ್ತಾ 


ಸುಬೋಧ ಜಾವಡೆಕರ. ವಿಜ್ಞಾನ ಕಾಲ್ಪನಿಕ 
ಕಥೆಗಳ ಬರಹಗಾರರು. 

ಮರಾಠಿ ಮೂಲದ ಈ ವಿಜ್ಞಾನ ಕಾಲ್ಪನಿಕ 
ಕಥೆಯನ್ನು ಡಿ ಡಿ ಪಟಾಡೆ ಅವರು ಕನ್ನಡಕ್ಕೆ 
ಅನುವಾದಿಸಿದ್ದಾರೆ 

ಮೂಲ: ಮರಾಠಿ ರೋಬೋಟ್‌ ಕಥಾ ಸಂಕಲನ, ಮರಾಠಿ ವಿಜ್ಞಾನ 
ಪರಿಷತ್ತು. ಮುಂಬಯಿ., 2001 


ಆಗಸ್ಟ್‌ 2೦೭೨ 


ವಿಜ್ಞಾನ “ಕವಿತೆಗಳು 


ಈ ಶಶಿಧರ ಢೊಂಂಗ್ರೆ 


ತ ನಾ ಶಶಿಕಾಂತ್‌ ಕನ್ನಡದ ಮಹತ್ವದ ಕವಯಿತ್ರಿ. ಬರೆದ 
(ರ ಎತೆಗಳು ಸಂಖ್ಯಾ ದೃಷ್ಟಿಯಿಂದ ಹೆಚ್ಚಿಲ್ಲವಾದರೂ, 
ಬರೆದಿದ್ದೆಲ್ಲ 'ಹುತ್ತಗಟ್ಟಿಯೇ' ಬಂದಿದ್ದು ಎನ್ನುವ ಭಾವ ಮೂಡಿಸುವ 
ಸಾಹಿತ್ಯ ಅವರ ಕನ್ನಡ ಮತ್ತು ಇಂಗ್ಲಿಷ್‌ ಸಾಹಿತ್ಯದ ಸಮೃದ್ಧ ಓದು, 
ಅವರ ಕವಿತೆಗಳಿಗೆ ಗಟ್ಟಿ ತಳಪಾಯವನ್ನು ಒದಗಿಸಿವೆ. 
ವ್ಯಾಪಾರದ ಅನೇಕ ಆಯಾಮಗಳ ಜೊತೆ ಜೊತೆಗೇ 
ವಿಜ್ಞಾನದ ಅನೇಕ ಸಿದ್ಧಾಂತಗಳು ಮತ್ತು ಪದಗುಚ್ಛಗಳು 
ಅವರಲ್ಲಿ ಮೂಡಿಸಿದ ಭಾವಗಳನ್ನು ಆವರ ಕವಿತೆಗಳಲ್ಲಿ 
ಅಭಿವ್ಯಕ್ತಿ ಕಂಡಿವೆ. 

ಪದ್ಮಗಳ ಜೊತೆಗೆ, ತಾನು ಕವಿತೆಯನ್ನು ಭಾವಿಸಿದ ಬಗೆ 
ಹೇಗೆ ಎನ್ನುವ ವಿವರಣೆಯನ್ನು ಸಹ ಕೊಡುವುದರಿಂದ 
ಕವಿತೆಗಳ ಅಸ್ಟಾದನೆ ಇನ್ನಷ್ಟು ಹೆಚ್ಚುತ್ತದೆ. ಉದಾಹರಣೆಗೆ, 
Apoptosis ಎನ್ನುವ ಪದ ಇಂಗ್ಲಿಷಿನಲ್ಲೂ ಸಾಮಾನ್ಯವಾಗಿ 
ಬಳಕೆಯಲ್ಲಿಲ್ಲ. ಈ ಪದದ ಬಗ್ಗೆ ಟೀನಾ ಕೊಡುವ 
ವಿವರಣೆ ನೋಡಿ. 


*In multicellular organisms, cells that are no 


ಮನುಷ್ಯ 


longer needed or are a threat to the organism are destroyed by 
a tightly regulated cell suicide process known as programmed 
cell death or Apoptosis. 

ಕ್ಯಾನ್ವಾಸೊ೦ದರ ಮೇಲೆ ಕಂಡು ತಿಂಗಳುಗಟ್ಟಲೆ ಕಾಡಿದ ಪುಟ್ಟ ಪದ 
ಈ 'ಅಪಾಪ್ಟೋಸಿಸ್‌'. 

ನಮ್ಮನಿಮ್ಮಲ್ಲಿ ಹೆಚ್ಚಿನವರಿಗೆ ಈ ಪದದ ಅರಿವೇ ಇಲ್ಲ! 
ನಮ್ಮೊಳಗೇ ನಡೆಯುವ ಜೀವಕೋಶಗಳ ಯೋಜಿತ 
`ಆತ್ಮಹತ್ಯೆ'ಯ ಈ ಪ್ರಕ್ರಿಯೆ ಇಲ್ಲದೇ ಹೋಗಿದ್ದರೆ ಸೃಷ್ಟಿಯ 
| ಕಾರ್ಯವೇ ನೆಟ್ಟಗೆ ನಡೆಯುತ್ತಿರಲಿಲ್ಲ! 

ಮೆಟಮಾರ್ಫಸಿಸಿನ ಸಮಯದಲ್ಲಿ ಕಪ್ಪೆಯ 
ಟ್ಯಾಡ್ಲೋಲಿನ ಬಾಲವನ್ನು ಹೋಗಿಸುವುದರಿಂದ ಹಿಡಿದು 
ಗರ್ಭದಲ್ಲಿ ಭೂಣದ ಬೆರಳುಗಳು ಮತ್ತು ಕಾಲ್ಬೆರಳುಗಳ 
ರಚನೆಗೆ ಕಾರಣವಾಗುವದು, ಮುಟ್ಟಿನ ಆರಂಭದಲ್ಲಿ 
ಗರ್ಭಾಶಯದ ಎಂಡೊಮೆಟ್ರಿಯಮ್ಮಿನ ಜಾರುವಿಕೆ, 
ಮೆದುಳಿನಲ್ಲಿನ ನರಕೋಶಗಳ ನಡುವಿನ ಸಿನ್ಯಾಪ್ಲೆಸ್ಸುಗಳ 
ರಚನೆ, ದೇಹದಲ್ಲಿ ಸ್ವಯಂ ನಿರೋಧಕ ದಾಳಿಯನ್ನು 


27)- ಆಗಸ್ಟ್‌ 2೦೦೩ | 


ಆರೋಹಿಸುವ ಖಿ-ಸೆಲ್ಲುಗಳ ನಿರ್ಮೂಲನ - ಒಂದೆರಡಲ್ಲ ಇದರ 
ಮಾಯಾಜಾಲ! 

“ಅಪಾಪ್ಟೋಸಿಸ್‌ ಎಂದೇ ಶೀರ್ಷಿಕೆಯಾಗಿಟ್ಟುಕೊಂಡ ಈ ಕವಿತೆ 
ಪ್ರಾರಂಭವಾಗುವುದು ಹೀಗೆ. 

ಹುಚ್ಚುತನದೊಳಕ್ಕೆ ಧುಮುಕುವುದು 

ಈ ಅನ್ವೇಷಕರ ಅದ್ಭುತ ತಂತ್ರ, 

ನೀನೊಬ್ಬ ಸಾಧಕ. 

ಬಾಯಾರಿದ ಅಸ್ಕವ್ಯಸ್ತ ಭಗ್ನಾವಶೇಷ. 

ಅಗಾಧದೆದುರು ಒಂದಿನಿತೂ ದಿಗ್ಭಮೆಗೊಳ್ಳದ, 

ನೋವಿನೆದುರಿಗೆ ನೋವನ್ನು ನಿಲ್ಲಿಸಿ 

ಆರಾಮವಾಗಿ ವಜಾ ಮಾಡಿಕೊಳ್ಳುವ ನುರಿತ ವರ್ತಕ. 

ಒಬ್ಬ ವಿಜ್ಞಾನಿಯನ್ನು ಆಪ್ತವಾಗಿ ಬಣ್ಣಿಸುವ ಹಾಗೆಯೂ 
ಓದಿಕೊಳ್ಳಬಹುದಾದ ಈ ಸಾಲುಗಳು, ಸ್ನೇಹಿತನ "ವರ್ತನೆಯ ಚಿತ್ರವೂ 
ಇರಬಹುದು. ಅವರವರ ಭಾವಕ್ಕೆ ತಕ್ಕಂತೆ ಧ್ದನಿ ಹೊರಡಿಸುತ್ತದೆ. 
ಮುಂದುವರೆದು, ಕವಿತೆ ಕೊನೆಗೊಳ್ಳುವುದು ತನ್ನ ದೇಹದಲ್ಲೇ 
ನಡೆಯಬಹುದಾದ ಆತ್ಮಹತ್ಯೆಯನ್ನು ಗುರುತಿಸುವುದರ ಮೂಲಕ. 


ನನ್ನ ಹುಚ್ಚುತನವೋ, ನಿರಂತರವಾಗಿ ಬದಲಾಗುವ ಸಾಗರ 

ನೋವ ತಡೆವುದಷ್ಟೇ ಮುಖ್ಯ ಈ ಆತ್ಮಹತ್ಯೆಗೆ 

ಮರಣವೆನ್ನುವುದು ಸ್ಮರಣೆ ಮಾತ್ರವಲ್ಲವೇ?' 

keke kkk 

ಅವರ “ಶ್ರೋಡಿಂಗರನ ಬೆಕ್ಕು ಮತ್ತು ವಿರೋಧಾಭಾಸಗಳು - 
ಒಂದು ನೋಟ” ಕವಿತೆ, ಆ ಸಿದ್ಧಾಂತದ ತಿರುಳನ್ನು ತಿಳಿಸಿದಂತೆಯೇ 
ಇದೆ. 

ಇರುವುದು ಅಥವ ಇಲ್ಲದೆ ಇರುವದು 

ಅಥವ ಇದ್ದಕಡೆ ಇರದಿರುವುದು ಅಥವ ಇರದಂತೆ ಇದ್ದುಬಿಡುವುದು 

ಇದೆಲ್ಲ ಒಮ್ಮೆಲೆ ಸಾಧ್ಯವಾಗುವದು 

ಹೇಗೆ ಎಂದೆಲ್ಲ ಕೂಲಂಕಷವಾಗಿ ತಿಳಿಸಬೇಕೆ೦ದಿದ್ದನೇನೊ! 

ಕವಿತೆಯ ನಾಯಕಿ ತನ್ನನ್ನೇ ಶ್ರೋಡಿಂಗರನ ಬೆಕ್ಕು ಎಂಬ 
ತಾದಾತ್ಯ ದ ಸುತ್ತ ಈ ಕವಿತೆಯನ್ನು ಹೆಣೆಯಲಾಗಿದೆ. ಅವಳು ತನ್ನನ್ನು 
ಬಣ್ಣಿಸಿಕೊಳ್ಳುವುದು ಈ ರೀತಿ 

ಊಹಾಪೋಹದ ಸಿದ್ಧಾಂತಗಳ 

ಲೇವಡಿ ಮಾಡಿ ಮೂಟೆಕಟ್ಟ ಚೆಗೆಸೆದ 

ಶ್ರೋಡಿಂಗರನ ಪ್ರಖ್ಯಾತ ಬೆಕ್ಕು - ಅದು ನಾನೇನೆ. 

ಹೀಗೆ ಪ್ರಾರಂಭವಾಗುವ ಕವಿತೆ, ತನ್ನ ಜೀವನದ ಅಸಂಗತಗಳನ್ನು 
ವರ್ಣಿಸುತ್ತ ಶ್ರೋಡಿ೦ಗರನ ಬೆಕ್ಕು ಇದ್ದ ಕಪ್ಪು ಪೆಟ್ಟಿಗೆಯ ರೂಪಕವನ್ನೂ 
ಬಳಸುತ್ತದೆ. 

ಆದರೂ ನಾನೇಕೆ ಈ ಪೆಠಾರಿಯೊಳಗೆ ಕಾಯುತ್ತಿದ್ದೇನೆ - 

ನಿನ್ನ ಇರುವಿಕೆ ಮತ್ತು ನನ್ನ ಸಾವುಗಳು ಸಂಗಮಿಸಬಹುದಾದ, 

ಎಲ್ಲವೂ ಒಮ್ಮೆಲೇ ಮಿಂಚಿ ಮಾಯವಾಗಬಹುದಾದ 

ಆ ಒಂದೇ ಒಂದು ಅಸಂಗತ, ಅಪೂರ್ವ ಕ್ಷಣಕ್ಕಾಗಿ? 

ಟೀನಾ ಅವರು ಈ ಪದ್ಯಕ್ಕೂ ನೀಡಿರುವ ವಿವರಣೆ 
ಕುತೂಹಲಕರವಾಗಿದೆ. 

*Schrédinger's ca: ಶ್ರೋಡಿಂಗರನ ಬೆಕ್ಕು ಅಸಲಿಗೆ ನಿಜವಾದ 
ಬೆಕ್ಕೇ ಅಲ್ಲ - ಅದು ಒಂದು ಕಾಲ್ಲನಿಕ ಪ್ರಯೋಗ (Thought 
experiment). 1935ರಲ್ಲಿ ಆಸ್ಟಿಯನ್‌ ಭೌತಶಾಸ್ತ್ರಜ್ಞ ಎರ್ವಿನ್‌ 
ಶೋಡಿಂಗರ್‌ ರೂಪಿಸಿದ ಒಂದು ವಿಠೋಧಾಭಾಸ (ade) ಎಂದು 


ವರ್ಣಿಸಬಹುದು. ದೈನಂದಿನ ವಸ್ತುಗಳಿಗೆ ಕ್ವಾಂಟಮ್‌ ಮೆಕ್ಯಾನಿಕ್ಸ್‌ ಅನ್ನು 
ಅನ್ವಯಿಸುವ a ಹೇಗನ್‌ ವ್ಯಾಖ್ಯಾನದ ಮುಖ್ಯವಾದ ಹುಳುಕನ್ನು 


ಣಗುತೂಜಬೆ 


ಈ ಪ್ರಯೋಗ ತೋರಿಕೊಡುತ್ತದೆ. ಅಸ್ಪಷ್ಟತೆ, ಅನಿಶ್ಚಿತತೆ, 
ಅನಿರ್ದಿಷ್ಟತೆಗಳು ವೈಜ್ಞಾನಿಕ ಚಿಂತನೆಯ ಭಾಗವಾಗಿರಬಾರದೆ೦ದು 
ತಿಳಿಸುವುದೇ ಈ ಪ್ರಯೋಗದ ಉದ್ದೇಶವಾಗಿತ್ತು. 


ಒಂದೇ ಓದಿಗೆ ಪೂರ್ಣ ದಕ್ಕದ, ಆದರೆ ಪ್ರತಿಯೊಂದು ಓದಿನಲ್ಲೂ 
ಹೊಸ ಧ್ವನಿಗಳನ್ನು ಹೊರಡಿಸಬಲ್ಲ ಸಾಧ್ಯತೆ ಇರುವ ಕವಿತೆ ಇದು. 
ಆದರೂ, ಈ ಪ್ರಶ್ನೆಯ ತಾತ್ವಿಕ ಮಗ್ಗುಲುಗಳನ್ನು ಇನ್ನೂ ಆಳವಾಗಿ 
ಶೋಧಿಸಬಹುದಿತ್ತು ಎನ್ನುವ ಭಾವ ಉಳಿಸುತ್ತದೆ. 

kkk kk ಸೇ ಲ್ಯೇ 

ಎಂಟ್ರೊಪಿ ಎ೦ಬ ಅಳತೆಗೆ ನಿಲುಕದ ಮತ್ತು ಅರ್ಥವನ್ನು ಅಷ್ಟು 
ಸುಲಭವಾಗಿ ಬಿಟ್ಟು ಕೊಡದ ಸಿದ್ಧಾಂತವೊ೦ದನ್ನು ಕವಿತೆಯೊಂದರಲ್ಲಿ 
ಹಿಡಿದಿಡುವುದು ಹೇಗೆ? ಇಂಥ ಪ್ರಯತ್ನವನ್ನು ಅವರ ಎಂಟ್ರೊಪಿ 
ಕವಿತೆಯಲ್ಲಿ ಕಾಣಬಹುದು. 

"ಸಾಧ್ಯತೆಗಳ ಸಾಘುಸೀದಾ ನಿರಾಕರಣೆ 

ಗಳಿಗಿರುವ ನಿರ್ಮೋಹ, ಖಚಿತತೆ 

ಇರುವುದೇ ಇಲ್ಲ ಅವ್ಯವಸ್ಥೆಗೆ... 

ಎಂಥ ಆಭಾಸ!" ಎಂದರೆ ನಗುತ್ತಾನೆ 

ಗುಟ್ಟೊಂದನ್ನು ಬಚ್ಚಿಟ್ಟುಕೊ೦ಡವನಂತೆ... 

ನಾನು ಕಾಪಿಟ್ಟ ಕಥೆಗಳನ್ನು 

ಲಾಪಿಸತೊಡಗುತ್ತೇನೆ 

ಮಳೆಯ ನಡುವೆ ಮಳ್ಳರ ಹಾಗಿಣಕುವ 

ಸುಡುಮಧ್ಯಾಹ್ನದ ತಾಳಗಳ 

ಅಧೀರ ವೇಗಕ್ಕೆ ಹೊಂದುವ ಹಾಗೆ. 

ಸಮ್ಮೋಹನದ ಸರಕುಗಳ ಮಾರುಕಟ್ಟೆಯಲಿ 

ಅಪರಿಚಿತಳಾಗುಳಿವ ಸವಲತ್ತು 

ದೊರಕಿಸಿಕೊಳುವದು ಸುಲಭವೆ? 

ಹೊಸ ಕಸರತ್ತುಗಳ ಹಿತವಾದ 

ನೋವುಗಳ ಹಾಗಲ್ಲವಿದು, 

ಬಲವಾದ ಖಂಡಿಸುವಿಕೆಯ 

ಉನ್ಮಾದವೇ ಬೇರೆ. 

ಎಂಟ್ರೋಪಿ. 

ಸಮಯ ಮತ್ತು ಉಷ್ಣಗಳ 

ವಿಚಿತ್ರ ಸಮೀಕರಣ. 

ಕ೦ಡದ್ದು ಮತ್ತು ಎಟುಕದ್ದು 

ಸೇರುವದು ಇಲ್ಲೆ ಇರಬೇಕಲ್ಲ!! 

ಕೆಲವರು ನಿರ್ವಾಣವೆನ್ನುವರು 

ನಾನು ಅವಡುಗಚ್ಚುತ್ತ 

ಕೆ೦ಪನೆ ಗಾಯಗಳಿಗೆ 

ಮುಲಾಮು ಸವರುತ್ತ 

ಲೀನಳಾಗುವೆ ಅವುಗಳೊಳಗೇ. 

ಎಂಟ್ರೊಪಿ ಎಂಬ ಸಿದ್ಧಾಂತದ ಒಳಗೆ ಅಡಗಿಕೊಂಡಿರುವ, 
ಸಮಯ ಮತ್ತು ಉಷ್ಪತೆಗಳ ಆಯಾಮವನ್ನೂ, ಅವ್ಯವಸ್ಥೆಯನ್ನೂ 
ಮಾಪನಕ್ಕೊಳಪಡಿಸಿ, ಅದನ್ನು ಭೌತಿಕ ಜಗತ್ತಿಗೆ ಹೊಂದಿಸುವ 
ವಿಸ್ಮಯವನ್ನೂ ಒಟ್ಟೊಟ್ಟಿಗೆ ಇರಿಸಿ ನೋಡುವ ಪರಿ ಕನ್ನಡಕ್ಕಂತೂ ಅನನ್ಯ. 


ಶ್ರೀ ಶಶಿಧರ ಢೋಂಗ್ರೆ ವೃತ್ತಿಯಲ್ಲಿ ತಂತ್ರಜ್ಞರು. ಪವೃತ್ತಿಯಲ್ಲಿ 


2೨ 


ನಾಟಕಕರ್ತ, ವಿಜ್ಞಾನ ಚರಿತ್ರ ಹಾಗೂ ಸಾಹಿತ್ಯದ ಸಂವಹನಕಾರ. 


ತ್‌ 
ಆಗಸ್ಟ್‌ 2೦೭೦ 28) 


ಫಾ ಅವಶ್ಯಕ ವಸ್ತುಗಳ ಪಟ್ಟಿಯಲ್ಲಿ ಏನೆಲ್ಲಾ ಇರುತ್ತವೆ 
ಎಂಬುದು ಎಲ್ಲರಿಗೂ ಗೊತ್ತೇ ಇದೆ. ಆದರೆ ಅವು ಅಲಂಕಾರಿಕ 
ವಸ್ತುಗಳೇ ಆಗಬೇಕು ಅಂತೇನಿಲ್ಲ. ಆದರೂ ವ್ಯಾನಿಟಿ ಬ್ಯಾಗಿನೊಳಗೆ 
ಅವರು ಕೊಂಡೊಯ್ಯುವ ಸರಕುಗಳು ತುಸು ಹೆಚ್ಚೇ ಪ್ರಮುಖವೆನಿಸುತ್ತವೆ 
ಎನ್ನಿ. ಅಭ್ಯಾಸಬಲದಿಂದಲೋ ಅವಶ್ಯಕತೆಗಳ ಅನಿವಾರ್ಯತೆಯಿಂದಲೋ 
ಮಹಿಳೆಯರು ಒಂದಿಷ್ಟು ಅವಶ್ಯಕ ವಸ್ತುಗಳನ್ನು ವ್ಯವಸ್ಥಿತವಾಗಿ 


ಜೋಡಿಸಿ ಹೋಗುವ ಕಡೆಯೆಲ್ಲಾ ಜೊತೆಗಿಟ್ಟುಕೊಳ್ಳುವ ಪರಿಪಾಠವನ್ನು 


ರೂಢಿಸಿಕೊಂಡಿದ್ದಾರೆ. ಮಹಿಳೆಯರ ಈ ಹವ್ಯಾಸ 
ಅವರಿಗಷ್ಟೇ ಅಲ್ಲದೇ ಸಂಗಡವಿರುವ ಇತರೆ ಸದಸ್ಯರ 
ಉಪಯೋಗಕ್ಕೂ ಬರಬಲ್ಲದು ಎನ್ನುವುದಂತೂ ಸತ್ಯ 
ಅಂತಹ ಮತ್ತೊಂದು ಅತಿಮುಖ್ಯವಾದ ವಸ್ತುವೇ ಟಿಷ್ಯೂ 
ಪೇಪರ್‌! 

ಟಿಷ್ಯೂ ಪೇಪರ್‌ ಬಂದಿದ್ದು ಕಾಗದದ ಅನ್ವೇಷಣೆಯಾದ 
ನಂತರವೇ. ಅದಕ್ಕೂ ಮೊದಲು ಟಿಷ್ಯೂ ಪೇಪರ್‌ ಆಗಲಿ, 
ಅದರ ವಿವಿಧ ಬಗೆಗಳಾಗಲೀ ಇರಲಿಲ್ಲ. ಅತ್ಯಾಧುನಿಕ 
ಬದುಕು ನಮ್ಮ ಮುಂದೆ ತೆರೆದುಕೊಳ್ಳುವ ಮುಂಚೆ 
ಕರವಸ್ತ್ರಗಳು, "ಬಟ್ಟೆಗಳೇ ನಮ್ಮ ಟಿಷ್ಯೂ ಪೇಪರ್‌ 
ಗಳಾಗೆದ್ದವು. ಆದರಿಂದು ವೈಯಕ್ತಿಕ ನೈರ್ಮಲ್ಯಕ್ಕೆಂದೇ ಬಗೆ ಬಗೆಯ 
ಟಿಷ್ಯೂ ಹೇಪರುಗಳು ನಮ್ಮ ಚಿತೆ ಕರವಸ್ತವಾಗಿ ಬಳಸುವ ನ್ಯಾಪ್ಕಿನ್‌ 
ಟಿಷ್ಟೂ ಶೌಚಾಲಯದಲ್ಲಿ ಬಳಸಲೆಂದು ಟಾಯ್ಲೆಟ್‌ ಟಿಷ್ಯೂ, ಮುಖವನ್ನು 

ಚ್ಛಗೊಳಿಸಿಕೊಳ್ಳುವುದಕ್ಕಾಗಿ ಫೇಶಿಯಲ್‌ ಟಿಷ್ಯೂ ಮತ್ತು ಟವೆಲ್‌. 
ki ಹೀಗೆ ನಮ್ಮ ಅನುಕೂಲಕ್ಕೆ ತಕ್ಕಂತೆ ಉಪಯೋಗಿಸಿಕೊಳ್ಳಲೆಂದು 
ಆವಿಷ್ಕಾರವಾಗಿರುವ ಬಹುಬಳಕೆ ವಸ್ತು ಈ ಟಷ್ಯೂ ಪೇಪರ್‌. ಎಲ್ಲೆಲ್ಲಿ 


ಹೇಗೆ ಬಳಸುತ್ತೇವೆ ಎನ್ನುವುದರ ಮೇಲೆ ಟ್ಯಾಬ್ಲೆಟ್‌, ಪುಸ್ತಕಗಳಂತಹ 
ಪ್ಯಾಕೇಜು ಮಾಡಿ ಅದರೊಳಗೆ ತೂರಿಸಿರುವಂತಹ ಟಿಷ್ಕೂಗಳೂ 
ಸಿಗುತ್ತವೆ. ವೆಟ್‌ ವೈಪ್ಸ್‌ ಬೇಬಿ ವೈಪ್ಸ್‌ ಹೀಗೆ ಹತ್ತಾರು ಬಗೆಗಳನ್ನು 
ನಾವು ನೋಡಿದ್ದೇವೆ ಹಾಗೂ ಬಳಸುತ್ತಿದ್ದೇವೆ. ಆದರೆ ವೆಟ್‌ ವೈಪ್ಸ್‌ 
ಹಾಗೂ ಬೇಬಿ ವೈಪ್‌ಗಳು ಬೇರೆಲ್ಲಾ ಟಿಷ್ಯೂ ಪೇಪರಿನಂತಲ್ಲದೇ 
ಒಂದು ವಿಭಿನ್ನ ಹಾಗೂ ವೈಶಿಷ್ಟ್ಯ ಬಗೆ ಎನ್ನಬಹುದು. ಇವುಗಳಿಗೆ 
ಪರಿಮಳ ಬೀರುವಂತಹ ಸುಗಂಧ ದ್ರವ್ಯಗಳು, ಮಾಯಿಶ್ಚರೈಸರುಗಳು, 
ಸೂಕ್ಷಾ ಣುಜೀವಿಗಳನ್ನು ಕೊಲ್ಲುವ ಲೋಷನ್ನುಗಳನ್ನು 
ಸೇರಿಸಿರುತ್ತಾರೆ. ಹಾಗಾಗಿ ಇವು ಹೊರಗಡೆ ಇದ್ದಾಗ 
ಬಳಸಲು ಕರವಸ್ತಗಳಿಗಿಂತ ಆಕರ್ಷಣೀಯವೂ, 
ಉಪಯುಕ್ತವೂ ಸೂಕ್ತವೂ ಸುಲಭವೂ ಹೌದು. ಇಂದಿನ 
ಮಲಿನ ಪರಿಸರದಲ್ಲಿ" ಇವು ಹೆಚ್ಚೆಚ್ಚು ಉಪಯೋಗಕಾರಿ 
ಹಾಗೂ ಅನಿವಾರ್ಯವೂ. ಬಿಸಿಲಿನಲ್ಲಿ, ಧೂಳಿನಲ್ಲಿ 
ಹೆಚ್ಚು ಸಮಯ ಕಳೆದಾಗ ತಕ್ಷಣವೇ ಮುಖವನ್ನು 
ಒರೆಸಿಕೊಳ್ಳಬಹುದು ಹಾಗೂ ಇತರೆ ವೈಯಕ್ತಿಕ 
ಸ್ವಚ್ಛತೆಗಾಗಿಯೂ ಬಳಸಿಕೊಳ್ಳಬಹುದು. ವೆಟ್‌ ವೈಪ್ಸ್‌ 
ನಿಂದ ಸ್ವಚ್ಚಗೊಳಿಸುವುದು ನೀರಿನಿಂದ ತೊಳೆದಷ್ಟೇ 
ತಾಜಾ ಅನುಭವ ನೀಡಬಲ್ಲುದು. 

ಟಿಷ್ಯೂ ಪೇಪರಿಗೂ ಮುನ್ನ ನಮಗೆ ನೆನಪಾಗಬೇಕಿರುವುದು ಕಾಗದ. 
ಏಕೆಂದರೆ ಕಾಗದದ ಉತ್ಪನ್ನವೇ ಈ ನಮ್ಮ ಟಿಷ್ಯೂ ಪೇಪರ್‌. 
ಆದರೆ ಅದೇ ಕಾಗದದ ಮೂಲ ನಮ್ಮ ನಿಮ್ಮೆಲ್ಲರ ಜೀವಕ್ಕೆ ಉಸಿರು 
ನೀಡುವ ಮರಗಿಡಗಳು. ಗಿಡಮರಗಳ ಮೃದುಕಾಂಡಗಳೇ ಕಾಗದ 
ತಯಾರಿಕೆಯ ಕಚ್ಚಾವಸ್ತು ಸೂಚಿಪರ್ಣ (ಕೊನಿಫೆರಸ್‌) ಮರಗಳೆನ್ನುವ 


29)- ಅಗಸ್ಟ್‌ 2೦೭೭ | 


ಪೈನ್‌, ಫರ್‌, ದೇವದಾರು, ಇತ್ಯಾದಿ ಮರಗಳ ಕಾಂಡಗಳನ್ನು ಕಡಿದು, 
ಸಂಸ್ಕರಿಸಿ ಅದರಲ್ಲಿರುವ ಸೆಲ್ಯುಲೋಸು ನಾರನ್ನು ತೆಗೆದು ತಿರುಳನ್ನಾಗಿಸಿ, 
ನಯವಾದ ಮೃದುವಾದ, ಮುದ್ರಿಸಲು ಬರೆಯಲು ಸೂಕ್ತವಾದ 
ಕಾಗದವನ್ನು ತಯಾರಿಸಲಾಗುತ್ತದೆ ಹಾಗೂ ಸಾಮಾನುಗಳನ್ನು ಕಟ್ಟಲು 
ಬಳಸುವಂತಹ ಪೇಪರ್‌ ಬೋರ್ಡುಗಳನ್ನಾಗಿ ಮಾಡಲಾಗುತ್ತದೆ. 
ಇತ್ತೀಚೆಗೆ ಸೆಣಬಿನಲ್ಲಿರುವ ಸೆಲ್ಕುಲೋಸು ನಾರಿನಿಂದಲೂ ಕಾಗದ 
ಮಾಡಲಾಗುತ್ತಿದೆ. ಅದೇ ಸೆಲ್ಕುಲೋಸು ತಿರುಳಿನಿಂದಲೇ ಟಿಷ್ಯೂ 
ಪೇಪರೂ ಆಗಿರುವುದು. ನೋಟು (ಕಾಗದದ ಹಣ), ದಿನಪತ್ರಿಕೆಗಳು, 
ಪುಸ್ತಕಗಳು, ಬಾ೦ಡು ಪತ್ರಗಳು, ಸ್ಟ್ಯಾ೦ಪು, ರಟ್ಟು ಪೆಟ್ಟಿಗೆಗಳು, ಟಿಷ್ಯೂ 
ಪೇಪರುಗಳು, ಹಾಲು, ಹಣ್ಣಿನ ರಸ, ಇನ್ನಿತರೆ ಆಹಾರ ಪದಾರ್ಥಗಳನ್ನು 
ಸಂಗ್ರಹಿಸುವ ಎಲ್ಲವೂ ಕಾಗದವೇ. ಆದರೆ ಬೇರೆ ಬೇರೆ ರೂಪವಷ್ಟೆ 
ಮೃದುಕಾಂಡದ ಮರಗಳು, ಬಿದಿರು, ರಸತೆಗೆದ ನಂತರ ಉಳಿಯುವ 
ಕಬ್ಬಿನ ಸಿಪ್ಪೆ ಅಥವಾ ಸೆಣಬು ಇವುಗಳಿಂದ ಸೆಲ್ಕುಲೋಸು ನಾರನ್ನು 
ಬೇರ್ಪಡಿಸಿಕೊಳ್ಳುವುದು. ಅದಕ್ಕೆ ನೀರು ಸೇರಿಸಿ ಹದವಾದ ಹಿಟ್ಟು 
ತಯಾರಿಸಿಕೊಳ್ಳುವುದು. ಒಂದಿಷ್ಟು ರಾಸಾಯನಿಕಗಳನ್ನು ಸೇರಿಸಿ 
ಬ್ಲೀಚ್‌ ಅಥವಾ ಬಿಳಿಯಾಗಿಸಿ ಕಾಗದ ತಯಾರಿಸುವ ಯಂತ್ರದಲ್ಲಿಟ್ಟು 
ಚಪ್ಪಟೆಯಾಗಿಸಿ, ಒಣಗಿಸಿ, ಕತ್ತರಿಸಿದರೆ ಅಥವಾ ರೋಲುಗಳನ್ನಾಗಿಸಿದರೆ 
ಕಾಗದ ಸಿದ್ದ ಆದರೆ ಬೇರೆಲ್ಲಾ ರೀತಿಯ ಕಾಗದಗಳನ್ನು 
ತಯಾರಿಸುವಾಗ ಬಳಸುವ ಭ್ಲೀಚಿಂಗ್‌ ರಾಸಾಯನಿಕಗಳಿಗೂ ಮತ್ತು 
ಟಿಷ್ಯೂ ಪೇಪರನ್ನು ತಯಾರಿಸುವಾಗ ಬಳಸುವ ರಾಸಾಯನಿಕಗಳೂ 
ಬೇರೆಬೇರೆಯಾಗಿರುತ್ತದೆ. ಎಲ್ಲಾ ರೀತಿಯ ಕಾಗದಗಳ ಬಳಕೆಯೂ 
ಬೇರೆ ಬೇರೆ ಆಗಿರುವುದರಿ೦ದ ಹೀಗೆ. ಟಷ್ಯೂ ಪೇಪರನ್ನು ನೇರವಾಗಿ 
ನಮ್ಮ ಚರ್ಮದ ಮೇಲೆ ಬಳಸುವುದರಿಂದ ಟೆಷ್ಯೂ ಪೇಪರನ್ನು 
ತಯಾರಿಸುವಾಗ ಬ್ಲೀಚಿಂಗ್‌ ನಲ್ಲಿ ಥೆರಪೆಟಕ್‌ ಅಥವಾ ಕಾಸ್ಕೆಟಿಕ್‌ ಗೇಡಿನ 
ರಾಸಾಯನಿಕಗಳನ್ನು ಬಳಸಿರುತ್ತಾರೆ. ಹಿಂದೆ ಬ್ಲೀಚಿಂಗ್‌ ಮಾಡಲು 
ಕ್ಲೋರಿನ್‌ ರಾಸಾಯನಿಕಗಳನ್ನು ಬಳಸಲಾಗುತ್ತಿತ್ತು ಪರಿಸರ ಹಾಗೂ 
ಇತರೆ ಜೀವಿಗಳ ಮೇಲೆ ಅದರ ಅಡ್ಡಪರಿಣಾಮ 
ಬೆಳಕಿಗೆ ಬಂದ ನಂತರ ಅದನ್ನು ನಿಷೇಧಿಸಿ ಈಗ 
ಹೈಡ್ರೋಜನ್‌ ಪೆರಾಕ್ಸೈಡ್‌ ಅನ್ನು ಬಳಸಲಾಗುತ್ತಿದೆ. 
ಟಿಷ್ಯೂ ಪೇಪರು ಹಾಗೂ ಇತರೆ ಬಗೆಯ 
ಕಾಗದಗಳು ಹೆಚ್ಚೂ ಕಡಿಮೆ ಒಂದೇ ರೀತಿಯ 
ಸಾಮಗಿಗಳಿಂದ ತಯಾರಾಗುತ್ತವಾದರೂ, 
ಭೌತಿಕವಾಗಿ ಹಾಗೂ ಅವುಗಳ ಉಪಯುಕ್ತತೆಯಲ್ಲಿ 
ಬಹಳ ವ್ಯತ್ಯಾಸವಿದೆ. ಉಪಯುಕ್ತತೆಯ ಬಗ್ಗೆ 
ನಿಮಗೆಲ್ಲಾ ತಿಳಿದೇ ಇದೆ. ನೀವೆಲ್ಲರೂ ಎಲ್ಲ 
ರೀತಿಯ ಕಾಗದಗಳನ್ನು ಬಳಸಿದ್ದೀರಿ. ಟಿಷ್ಯೂ 
ಪೇಪರುಗಳನ್ನೂ ಕೂಡ. ಭೌತಿಕವಾಗಿ ಅವು ಹೇಗೆ 
ಭಿನ್ನ ಎಂದು ಹೇಳಲು ವೆಟ್‌ ಸ್ಪೆಂಥ್‌, ಜಿಎಸ್‌ಎಂ 
ನಂತಹ ಮಾನದಂಡಗಳಿವೆ. ವೆಟ್‌ಸ್ಟೆಂಥ್‌ 
ಅಂದರೆ, ಯಾವುದೇ ಕಾಗದವೂ ಒದ್ದೆಯಾದಾಗ 
ಹರಿಯದಂತೆ, ಅದರಲ್ಲಿರುವ ಸೆಲ್ಕುಲೋಸು 
ನಾರಿನ ಬಂಧ ಎಷ್ಟು ಗಟ್ಟಿಯಾಗಿ ಕಾಗದವನ್ನು 
ಹಿಡಿದಿಟ್ಟುಕೊಂಡಿರುತ್ತದೆ ಎಂದು ತಿಳಿಸುವುದು. 
ನಾರುಗಳ ನಡುವೆ ಹೈಡ್ರೋಜನ್‌ ಬಂಧ ಏರ್ಪಟ್ಟು 
ಒಂದಕ್ಕೊಂದು ಕೂಡಿಕೊಂಡಿರುತ್ತವೆ. ನೀರು 
ಬಿದ್ದಾಗ ಸೆಲ್ಕುಲೋಸು ಕರಗಿ ಕಾಗದ ಹರಿಯುತ್ತದೆ. 
ಇದನ್ನು ನೀವು ಗಮನಿಸಿಯೇ ಇರುತ್ತೀರಿ. ನಿಮ್ಮ 
ಪುಸ್ತಕದ ಹಾಳೆಯ ಮೇಲೆ ನೀರು ಬಿದ್ದಾಗ ಮತ್ತು 
ಟಿಷ್ಯೂ ಪೇಪರು ಒದ್ದೆಯಾದಾಗ ಏನಾಗುತ್ತದೆಂದು 


ಗಿಡಮರಗಳ ಮೃದುಕಾಂಡಗಳೇ 
ಕಾಗದ ತಯಾರಿಕೆಯ 
ಕಚ್ಛಾವಸ್ತು. ಸೂಚಿಪರ್ಣ 
(ಕೊನಿಫೆರಸ್‌) ಮರಗಳೆನ್ನುವ 
ಪೈನ್‌, ಫರ್‌, ದೇವದಾರು, 
ಇತ್ಯಾದಿ ಮರಗಳ 
ಕಾಂಡಗಳನ್ನು ಕಡಿದು, 
ಸಂಸ್ಕರಿಸಿ ಅದರಲ್ಲಿರುವ 
ಸೆಲ್ಯುಲೋಸು ನಾರನ್ನು 
ತೆಗೆದು ತಿರುಳನ್ನಾಗಿಸಿ, 
ನಯವಾದ ಮೃದುವಾದ, 
ಮುದ್ರಿಸಲು ಬರೆಯಲು 
ಸೂಕ್ತವಾದ ಕಾಗದವನ್ನು 
ತಯಾರಿಸಲಾಗುತ್ತದೆ 
ಹಾಗೂ ಸಾಮಾನುಗಳನ್ನು 
ಕಟ್ಟಲು ಬಳಸುವಂತಹ 
ಪೇಪರ್‌ ಬೋರ್ಡುಗಳನ್ನಾಗಿ 
ಮಾಡಲಾಗುತ್ತದೆ. 


ನಿಮಗೆ ಗೊತ್ತಿದೆ. ಶೌಚಾಲಯದಲ್ಲಿ ಬಳಸುವ ಟಿಷ್ಯೂ ನೀರನ್ನು 
ಹೀರಿಕೊಳ್ಳಬಲ್ಲುದು ಆದರೆ ಸುಲಭವಾಗಿ ಹರಿಯುತ್ತದೆ. ಇದರಲ್ಲಿ 
ಸೆಲ್ಕುಲೋಸು ತಿರುಳಷ್ಟೇ ಇರುವುದರಿಂದ ಹೀಗೆ. ಹಾಗಾಗಿಯೇ ಇದು 
ಟಾಯ್ಲೆಟ್‌ ನಲ್ಲಿ ಸುಲಭವಾಗಿ ಫ್ಲಷ್‌ ಆಗುತ್ತದೆ ಹಾಗೂ ವಿಘಟನೆಯೂ 
ಆಗಿಬಿಡುತ್ತದೆ. ಅದೇ ನ್ಯಾಪ್ಕಿನ್‌ ಟಿಷ್ಯೂ, ಫೇಶಿಯಲ್‌ ಟಿಷ್ಯೂಗಳು 
ನೀರನ್ನು ಚೆನ್ನಾಗಿ ಹೀರಿಕೊಳ್ಳುತ್ತವೆ ಮತ್ತು ಹರಿಯುವುದೂ ಇಲ್ಲ. 
ಇವು ಸುಲಭವಾಗಿ ಹರಿಯದಂತೆ ಗಟ್ಟಿಯಾಗಿರಲು 


ರಾಸಾಯನಿಕಗಳನ್ನು ಬಳಸಲಾಗುತ್ತದೆ. 
ಟಿಷ್ಯೂ ಪೇಪರಿನಲ್ಲಿ ಸಾಮಾನ್ಯವಾಗಿ ಬಳಸುವ 
ರಾಸಾಯನಿಕವೇ ಗ್ಲೈಆಕ್ಸಲೇಟೆಡ್‌ ಪಾಲಿಅಕ್ರೈಲಮೈಡ್‌ 
ರೆಸಿನ್‌. ನಾರಿನ ಹಿಟ್ಟಗೆ ಈ ರೆಸಿನನ್ನು ಸೇರಿಸಿದಾಗ 
ರೆಸಿನ್‌ ಹಾಗೂ ನಾರಿನ ನಡುವೆ ಕೋವಲೆಂಟು 
ಬಂಧ ಏರ್ಪಡುತ್ತದೆ. ಇದು ಸುಲಭವಾಗಿ ಟಿಷ್ಯೂ 
ಪೇಪರನ್ನು ಹರಿಯಗೊಡುವುದಿಲ್ಲ. ಮತ್ತು ಇವುಗಳಲ್ಲಿ 
ಸೆಲ್ಯುಲೋಸು ನಾರಿನ ಜೊತೆಗೆ ವಿಸ್ಯೋಸು ನಾರನ್ನೂ 
ಸೇರಿಸಲಾಗಿರುತ್ತದೆ. ಇವೆರಡರ ಮಿಶ್ರಣವಾದ್ದರಿಂದ 
ವೆಟ್‌ ವೈಪ್‌ಗಳು ಒದ್ದೆಯಾದರೂ ಹರಿಯದೆ 
ಸದೃಢವಾಗಿರುತ್ತವೆ ಎನ್ನಬಹುದು. ಆದರೆ ಇವು 
ಟಾಯ್ದೆಟ್‌ನಲ್ಲಿ ಫಷ್‌ ಆಗುವುದಿಲ್ಲ ಹಾಗೂ 
ವಿಘಟನೆಯಾಗಲು ಹೆಚ್ಚು ಸಮಯವೂ ಬೇಕು. 
ಇನ್ನೂ ಜಿಎಸ್‌ಎಂ ಎಂದರೆ ಗ್ರಾಂ ಪರ್‌ ಸ್ಕ್ವೇರ್‌ 
ಮೀಟರ್‌. ಅರ್ಥಾತ್‌ ಯಾವುದೇ ಕಾಗದದ ದಪ್ಪವನ್ನು 
ಹೇಳುವ ಮಾನದಂಡ. ಜಿಎಸ್‌ಎಂ ಕಡಿಮೆ ಇದ್ದಷ್ಟೂ 
ಕಾಗದ ತೆಳು ಹಾಗೂ ನಾಜೂಕಾಗಿರುತ್ತದೆ. ಟಿಷ್ಯೂ 
ಪೇಪರಿನ ಜಿಎಸ್‌ಎ೦ ಸುಮಾರು 10 ರಿಂದ 35 
ಇರುತ್ತದೆ. ಹಾಗಾಗಿಯೇ ಟಿಷ್ಯೂ ತುಂಬಾ ಸೂಕ್ಷ್ಮ 
ಹಾಗೂ ದುರ್ಬಲ. ಜಿಎಸ್‌ಎಂ ಹೆಚ್ಚಿದ್ದಲ್ಲಿ ಕಾಗದ 
ಗಟ್ಟ ಹಾಗೂ ಸದೃಢವಾಗಿರುತ್ತದೆ. ನಾವು ಬರೆಯಲು 
ಬಳಸುವ ಹಾಳೆ ಪುಸ್ತಕಗಳು ಮತ್ತು ಮ್ಯಾಗಜೀ?ನುಗಳ 


ಜಿಎಸ್‌ಎಂ 70 ರಿಂದ 100 ಇರುತ್ತದೆ. ನಾವೂ ನೀವೂ ಶುಭಾಶಯ 
ಕೋರಲು ಬಳಸುವ ಗ್ರೀಟಿ೦ಗ್‌ ಕಾರ್ಡುಗಳ ಜಿಎಸ್‌ಎ೦ ಸುಮಾರು 
250 ಅಥವಾ ಅದಕ್ಕೂ ಹೆಚ್ಚಿರುತ್ತದೆ. 

ಇನ್ನೂ ಯಾವುದೇ ಉತ್ಪನ್ನಗಳ ತಯಾರಿಕೆಯಲ್ಲಿಯೂ ಅನುಕೂಲ 
ಹಾಗೂ ಅಡ್ಡ ಪರಿಣಾಮಗಳು ಇದ್ದೇ ಇವೆ. ಕಾಗದ ಪರಿಸರಸ್ನೇಹಿ ವಸ್ತುವೇ 
ಆದರೂ ತಯಾರಿಕೆಯ ಹಂತಗಳು ಅಷ್ಟು ಪರಿಸರಸ್ನೇಹಿಯಾಗಿರದೇ 


ಹೋಗಬಹುದು. ಕಾಗದವು ತಕ್ಕಮಟ್ಟಿಗೆ ಪ್ಲಾಸಿಕ್ಸ್ನ ಪರ್ಯಾಯ 
ವಸ್ತು ಅನ್ನಿಸಿದರೂ, ಕಾಗದ ತಯಾರಿಕೆಯಲ್ಲೂ ಅಷ್ಟೇ ಪ್ರಮಾಣದ 
ಪರಿಸರ ಹಾನಿ ಉಂಟಾಗುತ್ತಿದೆ ಎಂಬುದು ವಾಸ್ತವ. ಇತ್ತೀಚಿನ ದಿ 
ಎನ್ನಿರಾನ್ನೆಂಟಲ್‌ ಲಿಟರೆಸಿ ಕೌನ್ಸಿಲ್‌ ನ ವರದಿಯ ಪ್ರಕಾರ ಪ್ಲಾಸ್ಟಿಕ್ಕಿಗಿ೦ತ 
ಪೇಪರ್‌ ಶೇ.70 ರಷ್ಟು ವಾಯುಮಾಲಿನ್ಯವನ್ನು ಹಾಗೂ ಶೇ.50ರಷ್ಟು 
ಜಲಮಾಲಿನ್ಯವನ್ನೂ ಉಂಟುಮಾಡುತ್ತದಂತೆ. ಅಂತೂ ಕಾಗದ 
ಪರಿಸರಸ್ನೇಹಿ ಎಂದುಕೊಂಡಿದ್ದು ತಪ್ಪು ಎಂಬುದೇ ಆಘಾತಕಾರಿ ವಿಷಯ. 
ಹಾಗಿದ್ದಮೇಲೆ ಟಿಷ್ಯೂ ಪೇಪರ್‌ ತಯಾರಿಸುವಾಗಲೂ ಪರಿಸರಕ್ಕೂ 
ಹಾನಿಯಾಗುವುದು ಸಹಜ. ಪೇಪರ್‌ ತಯಾರಿಸಲು ಬೇಕಾಗುವ 
ಪಲ್ಪ್‌ ಅನ್ನು ಪಡೆಯಲು ಎಷ್ಟೋ ಮರಗಳನ್ನು ಕಡಿಯಬೇಕಾಗುತ್ತದೆ. 
ಅದರಿಂದ ಅರಣ್ಯ ಸಂಪತ್ತು ಬರಿದಾಗುತ್ತಾ ಹೋಗುತ್ತದೆ. ನಂತರ 
ತಯಾರಿಸುವ ಹಂತದಲ್ಲಿ ಹೊರಬರುವ ಎಷ್ಟೋ ಹಸಿರು ಮನೆ 
ಅನಿಲಗಳು ನಮ್ಮ ವಾಯುಮಂಡಲವನ್ನು ಸೇರುತ್ತವೆ. ಟಿಷ್ಯೂ ಪೇಪರ್‌ 
ಅನ್ನು ಒಂದೋ ಹೊಸದಾದ ಮರದ ತಿರುಳನ್ನೇ ತೆಗೆದುಕೊಂಡು 
ತಯಾರಿಸಬಹುದು, ಇಲ್ಲವೇ ಮರುಬಳಕೆ ಮಾಡಬಹುದಾದ ತ್ಯಾಜ್ಯ 
ಕಾಗದಗಳನ್ನು ಬಳಸಿ ತಯಾರಿಸಬಹುದು. ಹೊಸ ತಿರುಳು ಬೇಕಾದಲ್ಲಿ 
ಮರಗಿಡಗಳನ್ನು ಕಡಿದು ಸೆಲ್ಕುಲೋಸು ನಾರು ಪಡೆದು ಹೊಸದಾಗಿ 
ಸಂಸ್ಕರಿಸಬೇಕಿರುವುದರಿಂದ ಪ್ರಕ್ರಿಯೆಯಲ್ಲಿ ಬಿಡುಗಡೆಯಾಗುವ ಹಸಿರು 
ಮನೆ ಅನಿಲಗಳು ಹೆಚ್ಚು ಆದರೆ ತ್ಯಾಜ್ಯ ಕಾಗದಗಳು ಈಗಾಗಲೇ ಆ 
ಪ್ರಕ್ರಿಯೆಗಳೆಲ್ಲವನ್ನೂ ದಾಟಿ ಬಂದಿರುವುದರಿಂದ ಬಿಡುಗಡೆಯಾಗುವ 
ಹಸಿರು ಮನೆ ಅನಿಲಗಳ ಪ್ರಮಾಣ ಕಡಿಮೆ. 
ಮರುಬಳಕೆ ಮಾಡಲೆಂದು ಸಂಗಹಿಸಿದ 
ಸಂಸ್ಕರಿಸುವಾಗ ಕೊಳೆಯನ್ನು, ಬರೆದಿರುವ, 


ಪೇಪರುಗಳನ್ನು 
ಮುದ್ರಿಸಿರುವ 


ಆಗಸ್ಟ್‌ 2೦೩೩ 


ಮಸಿಯನ್ನು ತೆಗೆಯಬೇಕು. ಮಸಿ ತೆಗೆಯುವುದೇ ಡೀಇಂಕಿಂಗ್‌ ಮತ್ತು 
ಬಿಳಿಯಾಗಿಸುವುದೇ ಬ್ಲೀಚಿ೦ಗ್‌. ಕಾಗದವನ್ನು ಮರುಬಳಕೆ ಮಾಡುವಾಗಿನ 
ಅತಿಮುಖ್ಯ ಹಂತವಿದು. ಇದಕ್ಕಾಗಿ ಸೋಡಿಯಂ ಹೈಡ್ರಾಕ್ಸೈಡ್‌, 
ಹೈಡ್ರೋಜನ್‌ ಪೆರಾಕ್ಸೈಡ್‌, ಟಾಲ್‌, ಸೋಡಿಯಂ ಸಿಲಿಕೇಟಿನಂತಹ 
ರಾಸಾಯನಿಕಗಳನ್ನು ಬಳಸಲಾಗುತ್ತದೆ. ಇವು ಬಳಸಿದ ಕಾಗದವನ್ನು 
ಸ್ವಚ್ಛಗೊಳಿಸಿ ಬಿಳಿಯಾಗಿಸುತ್ತವೆ. ಮತ್ತೆ ಇದನ್ನು ಕಾಗದ ತಯಾರಿಸುವ 
ಯಂತ್ರದಲ್ಲಿರಿಸಿ ಚಪ್ಪಟೆಯಾಗಿಸಿ ಒಣಗಿಸಿದರೆ ನಮ್ಮ ಮುಂದೆ ಶುದ್ದ 
ಕಾಗದ ಸಿದ್ದ. ಇವನ್ನು ಮರುಬಳಕೆ ಮಾಡದಿದ್ದಲ್ಲಿ ಇನ್ನೊಂದಷ್ಟು 
ಮರಗಳನ್ನು ಕಡಿಯಬೇಕಾದೀತು. ಹಾಗಾಗಿ ಪುನರ್ಬಳಕೆ ಮಾಡುವುದು 
ಒಮ್ಮೆ ಕಡಿದ ಮರಗಳನ್ನು ಸಮರ್ಥವಾಗಿ ಬಳಸಿಕೊಳ್ಳುವ ಉತ್ತಮ 
ಆಯ್ಕೆ ಎನ್ನಬಹುದು. ಜೊತೆಗೆ ಮತ್ತಷ್ಟು ಹಸಿರು ಮನೆ ಅನಿಲಗಳು 
ವಾಯುಮಂಡಲಕ್ಕೆ ಸೇರುವುದನ್ನು ಸ್ವಲ್ಪವಾದರೂ ತಪ್ಪಿಸಬಹುದು. 
ಟಿಷ್ಯೂ ಪೇಪರು ಸಾವಯವ ವಸ್ತುಗಳಿಂದ ಮಾಡಿದ್ದಾದರಿಂದ 
ಕೊಳೆತು ಮಣ್ಣಿನಲ್ಲಿ ಸೇರಿಹೋಗುತ್ತದೆ. ಆದರೆ ಅದನ್ನು ವಿಲೇವಾರಿ 
ಮಾಡುವ ಕ್ರಮ ಸರಿಯಾಗಿದ್ದಲ್ಲಿ ಮಾತ್ರ ಪ್ಲಾಸ್ಟಿಕ್‌ ಚೀಲಗಳಲ್ಲಿ ತುಂಬಿಸಿ 
ಬಿಸಾಡಿದರೆ, ಜೈವಿಕ ವಿಘಟನೆಗೆ ದೊರಕದೇ ಪ್ಲಾಸ್ಟಿಕ್ಕಿನೊ೦ದಿಗೇ ಉಳಿದು 
ಹೋಗಬಹುದು. ಆಗ ಹವಾಮಾನ ಬದಲಾವಣೆ, ಓಜೋನು ಪದರ 
ನಾಶ, ಜಾಗತಿಕ ತಾಪಮಾನ ಏರಿಕೆ ಎಂಬಿತ್ಯಾದಿ ಜಾಗತಿಕ ಸಮಸ್ಯೆಗಳಿಗೆ 
ನಮ್ಮ ಸಾವಯವ ವಸ್ತುಗಳಿಂದಲೇ ಮಾಡಿದ ಟಿಷ್ಯೂ ಪೇಪರೂ ಕೂಡ 
ಕಾರಣವಾಗಿಬಿಡುತ್ತದೆ. 
ಬೆಳಿಗ್ಗೆ ಶೌಚಾಲಯದಲ್ಲಿ ಟಿಷ್ಯೂ ಪೇಪರ್‌ ನಿಂದ ಆರಂಭವಾಗಿ, 
[ಾಶಾನಘಾನಾಾಾಘಾನಾಾನಾಸಾವಾಸಸಾ,) ಾ ನಾಸಾವಾಘಾಹಾಹಾತಾಹಾವಾಸಾಸಾಹಾವಸಾಸಾಸಾಸಾಗಾಣಾಸಾಾಘಾಸಪಾಘಾಘಾಸಾಪಾಘಾಸಾರಾನಾಸಾಸಾಹಾಹಸ 
ಕಾಗದ ಪರಿಸರಸ್ನೇಹಿ ವಸ್ತುವೇ ಆದರೂ ತಯಾರಿಕೆಯ 
ಹಂತಗಳು ಅಷ್ಟು ಪರಿಸರಸ್ನೇಹಿಯಾಗಿರದೇ ಹೋಗಬಹುದು. 
ಕಾಗದವು ತಕ್ಕಮಟ್ಟಿಗೆ ಪ್ಲಾಸ್ಟಿಕ್ಕಿನ ಪರ್ಯಾಯ ವಸ್ತು 
ಅನ್ನಿಸಿದರೂ, ಕಾಗದ ತಯಾರಿಕೆಯಲ್ಲೂ ಅಷ್ಟೇ ಪ್ರಮಾಣದ 
ಪರಿಸರ ಹಾನಿ ಉಂಟಾಗುತ್ತಿದೆ ಎಂಬುದು ವಾಸ್ತವ. ಇತ್ತೀಚಿನ 
ದಿ ಎನ್ನಿರಾನ್ನೆಂಟಲ್‌ ಲಿಟರೆಸಿ ಕೌನ್ಸಿಲ್‌ನ ವರದಿಯ ಪ್ರಕಾರ 
ಪ್ಲಾಸ್ಟಿಕ್ಕಿಗಿ೦ತ ಪೇಪರ್‌ ಶೇ.70 ರಷ್ಟು ವಾಯುಮಾಲಿನ್ಯವನ್ನು 
ಹಾಗೂ ಶೇ.50ರಷ್ಟು ಜಲಮಾಲಿನ್ಯವನ್ನೂ 
ಉಂಟುಮಾಡುತ್ತದಂತೆ. ಅಂತೂ ಕಾಗದ ಪರಿಸರಸ್ನೇಹಿ 


ಎಂದುಕೊಂಡಿದ್ದು ತಪ್ಪು ಎಂಬುದೇ ಆಘಾತಕಾರಿ ವಿಷಯ. 
[yee || 


ನಂತರ ದಿನಪತ್ರಿಕೆ ಓದು, ಆಮೇಲೆ ಶಾಲೆಗಳಲ್ಲಿ ಕಛೇರಿಗಳಲ್ಲಿ ಪುಸ್ತಕ, 
ಫೈಲು, ಮ್ಯಾಗಜೀನುಗಳು, ಮಕ್ಕಳಿಗಾಗಿ ಬೇಬಿ ವೈಪ್ಸ್‌ ವೆಟ್‌ ವೈಪ್ಸ್‌ 
ವ್ಯಾಪಾರಕ್ಕೆಂದು ಹೋದರೆ ಸಾಮಾನು ಸರಕುಗಳ ಪೊಟ್ಟಣಗಳು, 
ನೋಟುಗಳ ವಿನಿಮಯ ಹೀಗೆ ರಾತ್ರಿಯವರೆಗೂ ಎಲ್ಲೆಲ್ಲೂ ಕಾಗದಮಯ। 
ಅಷ್ಟರ ಮಟ್ಟಿಗೆ ಕಾಗದ ನಮ್ಮ ಬದುಕಿನಲ್ಲಿ ಹಾಸುಹೊಕ್ಕಾಗಿದೆ. ಟಿಷ್ಯೂ 
ಪೇಪರಂತು ಮನೆ, ಹೋಟೆಲ್‌, ಕಛೇರಿ, ಶೌಚಾಲಯ, ಕಾರು, ವ್ಯಾನಿಟಿ 
ಬ್ಯಾಗು ಎನ್ನದೆ ಎಲ್ಲೆಡೆಯೂ ಸಿಗುವ ಬಹುಬಳಕೆ ವಸ್ತು ಅತ್ಯಂತ 
ಹೆಚ್ಚು ಉತ್ಪಾದನೆಯಾಗುವ ಹಾಗೂ ಮಾರಾಟವಾಗುವ ಅವಶ್ಯಕ 
ವಸ್ತುಗಳ ಪಟ್ಟಿಯಲ್ಲಿ ಇದೂ ಒಂದು. ಹಾಲು, ಆಹಾರ, ನೀರು ಇಂತಹ 
ಜೀವಪೋಷಕ ಪದಾರ್ಥಗಳಷ್ಟೇ ಮುಖ್ಯವಾಗಿಬಿಟ್ಟಿರುವ ಟಿಷ್ಯೂ ಪೇಪರ್‌ 
ಇಲ್ಲದ ನಮ್ಮ ಬದುಕನ್ನು ಒಮ್ಮೆ ಊಹಿಸಿಕೊಳ್ಳಿ) 


ಅಮೃತೇಶ್ವರಿ ಬಿ, ಯೋಜನಾ ಸಹಾಯಕಿ, ಕುತೂಹಲಿ 


ಡಾಹಲಿ 


ಜೈವಿಕ ತಂತ್ರಜ್ಞಾನಕ್ಕೆ ಅವಶ್ಯಕವಾದ ಡಿಎನ್‌ಎ ಸರಪಳಿಯ ರಚನೆ ಅರ್ಥ 
ಮಾಡಿಕೊಳ್ಳಬಲ್ಲ. ತಂತ್ರಜ್ನಾನ ರೂಪಿಸಿದ 6 ಕಿರು ಚರಿತ್ರೆ 


*ಎನ್‌. ಅನ೦ತ ದಾಡ್‌ ಷಾ 


ಹೋ; 4 

NR 4 
ಜ್ಞಾನಿಕ ಸಂಶೋಧನೆಯಲ್ಲಿ ಚಿಂತನೆ, ಚರ್ಚೆ ಮತ್ತು 
ಲ್ರಪಯೋಗಗಳಂಬ ಮೂರು ಪ್ರಕ್ರಿಯೆಗಳಿರುತ್ತವೆ. ನಾನು 


ಕೊನೆಯದನ್ನು ಹೆಚ್ಚು ಇಷ್ಟಪಡುತ್ತೇನೆ. ಬಹುಶಃ ಅದರಲ್ಲಿ ನಾನು 
ಅತ್ಯುತ್ತಮ ಎಂಬುದು ನನ್ನ ನಂಬಿಕೆ. ನಾನು ಉತ್ತಮವಾಗಿ 
ಆಲೋಚಿಸಬಲ್ಲೆ ಆದರೆ ವಿವರಿಸಲಾರೆ.” 

- ಫ್ರೆಡೆರಿಕ್‌ ಸ್ಯಾಂಗರ್‌ 

ಪ್ರೋಟೀನ್‌ ಅಣುಗಳು ಅಮೈನೋ ಆಮ್ಲಗಳೆಂಬ 
ಮಣಿಗಳಿಂದಾಗಿರುವ ಸರಪಳಿ. ಈ ಸರಪಳಿಯಲ್ಲಿ 
ಮೈನೋ ಆಮ್ಲಗಳು ಕ್ರಮಬದ್ಧವಾಗಿ ಜೋಡಿಸಲ್ಪಟ್ಟಿರುತ್ತದೆ. 
ಪ್ರೊಟೀನುಗಳಲ್ಲಿ ಬಲು ಜಟಿಲ ರಚನೆ ಇದೆ ಎನ್ನಿಸಿದ 
ಇನ್ನುಲಿನ್‌ ಅಣುವಿನ ಸರಪಳಿಯ ಕ್ರಮಬದ್ಧವಾದ ರಚನಾ 
ವಿನ್ಯಾಸವನ್ನು ಜಗತ್ತಿಗೆ ತೆರೆದಿಟ್ಟಿದ್ದಕ್ಕಾಗಿ 1958 ರಲ್ಲಿ ನೋಬೆಲ್‌ 
ಪುರಸ್ಕೃತರಾದವರು ಫ್ರೆಡೆರಿಕ್‌ ಸ್ಕಾಂಗರ್‌. ಮುಂದೆ 1980 
ರಲ್ಲಿ ಪಾಲ್‌ ಬರ್ಗ್‌ ಮತ್ತು ವಾಲ್ಟರ್‌ ಗಿಲ್ಬರ್ಟ್‌ ರವರೊಂದಿಗೆ 
ಡಿ.ಎನ್‌.ಎ. ಸರಪಳಿಯ ಅನುಕ್ರಮಗೊಳಿಸಲು ತಂತ್ರಜ್ಞಾನ 
ಅಭಿವೃದ್ಧಿಪಡಿಸಿದ್ದಕ್ಕಾಗಿ ನೋಬೆಲ್‌ ಪ್ರಶಸ್ತಿಯನ್ನು ಹಂಚಿಕೊಂಡರು. 
ಹೀಗೆ ಒಂದೇ 'ನಿಭಾಗದಲ್ಲಿ (ರಸಾಯನ ವಿಜ್ಞಾನ) ಎರಡು ಬಾರಿ 
ನೋಜೆಲ್‌ ಪ್ರಶಸ್ತಿ ಪಡೆದ ಮೊದಲಿಗರು ಫ್ರೆಡೆರಿಕ್‌ "ಸ್ಯಾಂಗರ್‌. 

ಫ್ರೆಡೆರಿಕ್‌ ಸ್ಕಾಂಗರ್‌ 1918ರ ಆಗಸ್ಟ್‌ 13ರಂದು ಇಂಗ್ಲೆಂಡಿನ 
ರೆಂಗೋಮ್‌ ಎಂಬ ಹಳ್ಳಿಯಲ್ಲಿ ಜನಿಸಿದರು. ಶಾಲಾ ದಿನಗಳಲ್ಲಿ ಇವರ 
ರಸಾಯನ ವಿಜ್ಞಾನ ಶಿಕ್ಷಕರಾಗಿದ್ದ ಜೆಫ್ರಿ ಆರ್ಡಿನ್‌ ರವರ ಪ್ರಭಾವದಿಂದಾಗಿ 


ಸಾಧಕರ 
ಜಗತ್ತು 


ತಮ್ಮ ಹೆಚ್ಚಿನ ಸಮಯವನ್ನು ಪ್ರಯೋಗಾಲಯದಲ್ಲಿ ಕಳೆಯುತ್ತಿದ್ದರು. 
ಕಾಲೇಜು ದಿನಗಳಲ್ಲಿ ಗಣಿತ ಮತ್ತು ಭೌತವಿಜ್ಞಾನದ ವಿಷಯಗಳು ಇವರಿಗೆ 
ಕಷ್ಟಕರವಾಗಿತ್ತು. ಆದ್ದರಿಂದ ಪದೆವಿಯ ಎರಡನೇ ವರ್ಷದಲ್ಲಿ ಅವುಗಳ 
ಬದಲಾಗಿ ಫಸಿಯಾಲಜಿ ವಿಷಯವನ್ನು ಆಯ್ಕೆ ಮಾಡಿಕೊಂಡರು. 
ಜೀವರಸಾಯನಶಾಸ್ತದಲ್ಲಿ ಹೆಚ್ಚಿನ ಆಸಕ್ತಿ ಉಂಟಾಗಿ ಮುಂದೆ 
Pa ಜೀವರಸಾಯನಶಾಸ್ತೆದಲ್ಲಿ ಉನ್ನತ ಶಿಕ್ಷಣ ಪಡೆದರು. 
“ಪ್ರಾಣಿಗಳಲ್ಲಿ ಲೈಸಿನ್‌ ಅಮೈನೊ. ಆಮ್ಲದ ಚಯಾಪಚಯ 
ಕ್ರಿಯೆ” ಎಂಬ ನಿಷಯದಲ್ಲಿನ ಸಂಶೋಧನಾ ಪ್ರಬಂಧಕ್ಕಾಗಿ 
ನಿ ಕೇಂಬ್ರಿಡ್ಜ್‌ ವಿಶ್ವವಿದ್ಯಾನಿಲಯವು 1943 ರಲ್ಲಿ ಇವರಿಗೆ ಪಹೆಚ್ಚಿ 
ಪದವಿ ನೀಡಿತು. ಡಾ| ಆಲ್ಬರ್ಟ್‌ ನ್ಯೂಬರ್ಗ್‌ ರವರು ಇವರ 
ಸಂಶೋಧನಾ ಪ್ರಬಂಧದ ಮಾರ್ಗದರ್ಶಕರಾಗಿದ್ದರು. 
ಪಿಹೆಚ್ಚಿ ಪದವಿಯ ನಂತರ ಸ್ಯಾಂಗರ್‌ ರವರು 
ಪ್ರೋಫೆಸರ್‌ ಎ.ಸಿ. ಚಿಬ್ನಾಲ್‌ ಅವರ ಸಂಶೋಧನಾ 
ಪ್ರಯೋಗಾಲಯಕ್ಕೆ ಸೇರಿಕೊಂಡರು. ಚಿಬ್ನಾಲ್‌ ಅವರು 
ಪ್ರೋಟೀನು ರಸಾಯನವಿಜ್ಞಾನದ ಆರಂಭಿಕರಲ್ಲಿ ಒಬ್ಬರು. 
ಇವರು ಸ್ಯಾಂಗರ್‌ ರವರಿಗೆ ಸಕ್ಕರೆಯ ಪ್ರಮಾಣವನ್ನು ನಿಯಂತ್ರಿಸುವ 
ಇನ್ನುಲಿನ್‌ ಹಾರ್ಮೋನ್‌ ಅಣುವಿನ ರಚನೆಯ ಕುರಿತು ಅಧ್ಯಯನ 
ನಡೆಸುವಂತೆ ಸೂಚಿಸಿದರು. ಈ ಅಧ್ಯಯನವು 10 ವರ್ಷಗಳಿಗೂ ಹೆಚ್ಚು 
ಸಮಯವನ್ನು ತೆಗೆದುಕೊಂಡಿತು. ಇನ್ನುಲಿನ್‌ ಹಾರ್ಮೋನಿನ ರಚನಾ 
ವಿನ್ಯಾಸವನ್ನು ಜಗತ್ತಿಗೆ ತಿಳಿಸಿದ್ದಕ್ಕಾಗಿ ಇವರು ವಿಜ್ಞಾನ ಲೋಕದಲ್ಲಿ 
ಉನ್ನತ ಸ್ಥಾನವನ್ನು ಅಲಂಕರಿಸಿದ್ದಾರೆ. 


ese Ince) 


ಒಂದು ಡೈಡೀಆಕ್ಸಿನ್ಯೂಕ್ಲಿಯೋಟೈಡು 
ಸೇರಿಸಿದ 4 ಪ್ರತ್ಯೇಕ ಪಿಸಿಆರ್‌ ಕ್ರಿಯೆಗಳು 


ddTTP ddATP ddGTP 6೮6018 


ತ್ಕ ಡಿ ಎನ್‌ ಎಸರಣಿ 
Oe ಾಹುಸಹಹುಹಾಜುನಬಾಾಸಾದಾಾಸಾಣಾಂ ೦? 
ಟ್‌ ಟೆ ಚ NNN ಈ 


> 

೧ [೧ 

4 [| [3 

© [೧ [೧ [೧ 
ನ 

> |>|> |>|> 

© [೧ [೧ [೧ [೧ |a 

೧ [೧ [೧ [೧ [೧ [೧ [೧ 

“4-4 [ಇ |---| 


wll 


ಡಿಎನ್‌ಎ ಸರಣಿಯನ್ನು '8 
ವಿಶ್ಲೇಷಿಸುವಯಂತ್ರವನ್ನು ಹಲ ಗ 7 7 
ಬಳಸಿದಾಗ 


ಗೆ 
| 


ಜೆಲ್‌ ಬಳಸಿ ಹಾ 
ಬೇರ್ಪಡಿಸಿದಾಗ 
ಹಾ! 


ಸ್ಯಾಂಗರ್‌ ವಿಧಾನದಿಂದ ಡಿಎನ್‌ಎಯಲ್ಲಿರುವ ನ್ಯೂಕ್ಷಿಯೋಟೈಡುಗಳ 
ಕ್ರಮವನ್ನು ಪತ್ತೆ ಮಾಡುವ ವಿಧಾನ. 


ಡಿಎನ್‌ ಎಯನ್ನು 


ಪ್ರತಿ ಮಾಡುವ ಕಿಣ್ವದ ಜೊತೆ ಇಡಲಾಗುತ್ತದೆ. ಇದಕ್ಕಾಗಿ 


ಪ್ರನಾಳಗಳಲ್ಲಿ 


ನಾಲ್ಕೂ ನ್ಯೂಕ್ಲಿಯೋಟೈಡುಗಳನ್ನು ಹಾಕಬೇಕಷ್ಟೆ ಡಿಎನ್‌ಎಯನ್ನು ನಾಲ್ಕು ವಿಭಿನ್ನ ಪ್ರನಾಳಗಳಲ್ಲಿ 
ಪ್ರತಿ ಮಾಡುತ್ತಾರೆ. ಪ್ರತಿ ಪ್ರನಾಳದಲ್ಲಿಯೂ ನಾಲ್ಕು ಬಗೆಯ ನ್ಯೂಕ್ಲಿಯೋಟೈಡುಗಳ ಬದಲಿಗೆ 
ಮೂರನ್ನಷ್ಟೆ ಇಟ್ಟು ಉಳಿದೊಂದರ ಬದಲಿಗೆ ಡೈಡಿಯಾಕ್ಷಿ ನ್ಯೂಕ್ತಿಯೋಟೈ ಡನ್ನು ಹಾಕಲಾಗುತ್ತದೆ. 
ನೂಕ್ತಿಯೋಟೆಡುಗಳನ್ನು ಜೋಡಿಸುತ್ತಿರುವ "ಕಣ "'ಡೈಡಿಯಾಕ್ರಿನ್ಯೂಕ್ಛಿಯೋಟೈಡು ನಕ್ಕರೆ 
ಅಲ್ಲಿಗೇ ಅದು ಸರಣಿಯನ್ನು ಕೊನೆಗೊಳಿಸುತ್ತದೆ. "ಅಂದರೆ ಪ್ರತಿಯೊಂದು ಪನಾಳದಲ್ಲಿಯೂ. 
ಅದರಲ್ಲಿ ಇಲ್ಲದ ನ್ಯೂಕ್ಲಿಯೋಟೈಡು ಡಿಎನ್‌ಎ ಸರಮಾಲೆಯಲ್ಲಿ ಎಲ್ಲೆಲ್ಲಿಗೆ ಬೇಕೋ ಅಲ್ಲಿಗೆ 


ಬ೦ದಾಗ ಸರಪಳಿಯಾಗುವ ಕ್ರಿಯೆ ಕೊನೆಗೊಳ್ಳುತ್ತದೆ. 


ಹೀಗೆ ಪ್ರತಿಯೊಂದು ನ್ಯೂಕ್ತಿಯೋಟೈಡಿನ 


ಪ್ರನಾಳದಲ್ಲಿಯೂ ಬೇರೆ, ಬೇರೆ ಗಾತ್ರದ ಡಿಎನ್‌ಎ ಸೃಷ್ಟಿಯಾಗುತ್ತದೆ. ಅವನ್ನು ಗಾತ್ರಕ್ಕೆ 
ಅನುಗುಣವಾಗಿ ಜೆಲ್ಲಿಯ ಮೇಲೆ ಬೇರೆ ಮಾಡಬಹುದು. ಹೀಗೆ ಪ್ರತ್ಯೇಕಿಸಿದವುಗಳನ್ನು ಬಣ್ಣ ಹಚ್ಚಿ 
ಪಟ್ಟಿಗಳ ರೂಪದಲ್ಲಿ ಗುರುತಿಸಬಹುದು. ಈ ರೀತಿಯಲ್ಲಿ ನಾಲ್ಕೂ ಪ್ರನಾಳಗಳಲ್ಲಿನ ಡಿಎನ್‌ಎ 
ತುಣುಕುಗಳ ಪಟ್ಟಗಳನ್ನು ಅಕ್ಕಪಕ್ಕದಲ್ಲಿ ಇಟ್ಟರೆ, ಯಾವುದಾದ ಮೇಲೆ ಯಾವ ನ್ಯೂಕ್ತಿಯೋಟೈಡು 
ಇದೆ ಎಂದು ಹೇಳಬಹುದು. ಹೀಗೆ ಕಣ್ಣಿಗೆ ಕಾಣದ ಡಿಎನ್‌ಎಯಲ್ಲಿ ಇರುವ ನ್ಯೂಕ್ಷಿಯೋಟೈಡುಗಳ 
ಕ್ರಮವನ್ನು ತರ್ಕ, ರಾಸಾಯನಿಕ ಕ್ರಿಯೆ ಹಾಗೂ ಜಾಣತನದಿಂದ ಪತ್ತೆ ಮಾಡಬಹುದು. ಈ 
ವಿಧಾನವನ್ನು ಮೊದಲು ರೂಪಿಸಿದ ಖ್ಯಾತಿ ಸ್ಕಾಂಗರ್‌ ಅವರಿಗೆ ಸಲ್ಲುತ್ತದೆ. 


ದೊಡ್ಡ ದೊಡ್ಡ ಅಣಗಳ ರಚನೆಯನ್ನು 


ಅಧ್ಯಯನ ಮಾಡಲು ವಿಜ್ಞಾನಿಗಳು 
ಬಳಸುವ ಸರಳ ವಿಧಾನಗಳೆಂದರೆ ಅಣುವಿನ 
ಸರಪಳಿಯನ್ನು ಚಿಕ್ಕ ತುಣುಕುಗಳಾಗಿ 
ತುಂಡರಿಸಿವುದು, 
ಬೇರ್ಪಡಿಸುವುದು, ನಂತರ ಅವುಗಳ 
ಅಧ್ಯಯನ ಮಾಡುವುದು. ಈ ವಿಧಾನವನ್ನೇ 
ಮೂಲವಾಗಿಟ್ಟುಕೊಂಡು ಸ್ಯಾಂಗರ್‌ ರವರು 
ಇನ್ನುಲಿನ್‌ ಅಣುವಿನ ಸರಪಳಿಯನ್ನು ತಾವೇ 
ಆವಿಷ್ಯರಿಸಿದ ಸ್ಕಾಂಗರ್‌ ರಾಸಾಯನಕಾರಕ 
ಎಂದೇ ಪ್ರಸಿದ್ಧಿಯಾದ ಫ್ಲೋರೊ 
ಡೈನೈಟ್ರೋಬೆ೦ಜೀನ್‌ (೯DNB) ಸಹಾಯದಿಂದ 
ಮಾಡಿದರು. ಈ ರಾಸಾಯನಿಕ ಇನ್ನುಲಿನ್‌ 
ಸರಪಳಿಯಲ್ಲಿ ಕೊನೆಯಲ್ಲಿರುವ ಅಮೈನೋ 


ತುಣುಕುಗಳನ್ನು 


ಆಮ್ಲಗಳನ್ನು ಗುರುತಿಸುತ್ತದೆ. ಇದರಿಂದಾಗಿ 
ತುಣುಕುಗಳನ್ನು ಅನುಕ್ರಮಗೊಳಿಸುವುದು 
ಸುಲಭವಾಯಿತು. ಉದಾಹರಣೆಗೆ ಈಗಾಗಲೇ 
ತಿಳಿದಿರುವಂತೆ ಹಾರ್ಮೋನುಗಳು ಕೂಡ 
ಪ್ರೋಟಿನ್‌ ಅಣುಗಳೇ. ಪ್ರೋಟೀನುಗಳು 
ಅಮೈನೋ ಆಮ್ಲಗಳಿರುವ 
ಸರಪಳಿಗಳು. ಈಗ ಈ ಪ್ರೋಟೀನ್‌ ಸರವು 
XYZ ಎಂಬ ಮೂರು ಅಮೈನೋ ಆಮ್ಲಗಳ 
ನಿರ್ದಿಷ್ಟ ಜೋಡಣೆಯಿಂದ ಉಂಟಾಗಿದೆ 
ಎಂದು ಭಾವಿಸೋಣ. ರಾಸಾಯನಿಕಗಳ 
ಸಹಾಯದಿಂದ ಸರದಲ್ಲಿ ಮಣಿಗಳ 
(ಅಮೈನೋ ಆಮ್ಲ) ಸ್ಥಾನವನ್ನು ಗುರುತು 
ಮಾಡಬಹುದು. ಹೀಗೆ ಗುರುತಿಸಿದಾಗ ಸರವು 
17 ಎಂಬ ಮಣಿಯಿಂದ ಕೊನೆಗೊಂಡಿದೆ. 


ಉದ 
ತಾ 


ಆಗಸ್ಟ್‌ 2೦೩೩ -() 


ಇದೇ ಪ್ರೋಟೀನನಿನ ಬೇರೆ ಸರಗಳನ್ನು 
ಹೀಗೆ ಗುರುತು ಮಾಡಿಕೊಂಡು ಚಿಕ್ಕ 
ತುಂಡುಗಳಾಗಿ ಕತ್ತರಿಸಿ ತುದಿಯಲ್ಲಿ 1 


ಮಣಿಯನ್ನು ಹೊಂದಿರುವ ತುಣುಕನ್ನು 
ಬೇರ್ಪಡಿಸಬೇಕು. ತುದಿಯಲ್ಲಿ ೪ ಮಣಿಯನ್ನು 
ಹೊಂದಿರುವ ತುಣುಕುಗಳಲ್ಲಿ ೪ ಮಣಿಯು 
7 ಮಣಿಯೊಂದಿಗೆ ಬೆಸೆದುಕೊಂಡಿದ್ದಲ್ಲಿ 
ಸರದಲ್ಲಿ ೫೪೭ ಮಣಿಗಳು 1೫7೫ ಅನುಕ್ರಮದಲ್ಲಿ 
ಜೋಡಿಸಲ್ಪಟ್ಟಿದೆ ಎಂದರ್ಥ. 

ಈ ರೀತಿಯಾಗಿ ಸ್ಕಾಂಗರ್‌ ರವರು 
ರಾಸುಗಳ ಇನ್ಸುಲಿನ್‌ ಅಣುಗಳಲ್ಲಿ ಅಮೈನೋ 


ಆಮ್ಲಗಳ ಕ್ರಮಬದ್ಧವಾದ ಜೋಡಣೆಯ 
ಹೇಗಿದೆ ಎಂಬುದನ್ನು ವಿವರಿಸಿದರು. 
ಇನ್ನುಲಿನ್‌ ಪ್ರೋಟೀನು ಅಣುವು 


ಫೀನೈಲಮೈನ್‌ ಮತ್ತು ಗ್ಲೈಸೀನ್‌ ಎಂಬ 
ಎರಡು ಸರಪಳಿಯನ್ನೊಳಗೊಂಡ ದ್ವಿಸುರುಳಿ 
ಮಾದರಿಯ ರಚನೆಯನ್ನು ಹೊಂದಿದೆ. ಒಂದು 
ಸರಪಳಿಯು 21 ಅಮೈನೋ ಆಮ್ಲಗಳನ್ನು 
ಮತ್ತೊಂದು 30 ಅಮೈನೋ ಆಮ್ಲಗಳನ್ನು. 
ಒಳಗೊಂಡಿದ್ದು ಎರಡು ಸ ಸಲ್ಪರ್‌ನ 
ಎರಡು ಪರಮಾಣುಗಳ ಬಂಧದಿಂದ 
ಬೆಸೆದುಕೊಂಡಿದೆ ಎಂದು ವಿವರಿಸಿದರು. 
ಮುಂದುವರಿದು ಬೇರೆ ಬೇರೆ ಸ್ತನಿಗಳ 
ಇನ್ನುಲಿನ್ನುಗಳ ರಚನೆಯನ್ನೂ ಗುರುತಿಸಿದರು. 
1960ರ ಹೊತ್ತಿಗೆ ಸ್ಕಾಂಗರ್‌ ರವರ 
ಆಸಕ್ತಿ ನ್ಯೂಕ್ಲಿಕ್‌ ಆಮ್ಲಗಳತ್ತ ಹೊರಳಿತು. 
1962ರ ಆಸುಪಾಸಿನಲ್ಲಿ ಆರ್‌ಎನ್‌ಎ 
ಸರಪಳಿಯ ಅನುಕ್ರಮ ಜೋಡಣೆಯ ಬಗ್ಗೆ 
ಅಧ್ಯಯನ ಆರಂಭಿಸಿದರು. ಆರ್‌ಎನ್‌ಎ 
ಸರಪಳಿಯು ಪ್ರೋಟೀನು ಸರಪಳಿಗಿಂತ 
ದೊಡ್ಡದು. ಆರ್‌ಎನ್‌ಎಯ ಚಿಕ್ಕ ಚಿಕ್ಕ 
ತುಣುಕುಗಳನ್ನು ಪಡೆಯಲು ಬೇಕಾದ 
ತಂತ್ರಜ್ಞಾನವನ್ನು ಆವಿಷ್ಠರಿಸುವುದು 
ಅಷ್ಟೊಂದು ಸುಲಭಸಾದ್ಯವಾಗಿರಲಿಲ್ಲ. ಹೀಗಾಗಿ 
ಸ್ಕಾಂಗರ್‌ ರವರು ಜೀವರಸಾಯನತಜ್ಞರಾದ 
ಜಾರ್ಜ್‌.ಜಿ.ಬೌನ್ಲೀ ಮತ್ತು ಬಾರ್ಟ್‌.ಜಿ.ಬ್ಯಾರಲ್‌ 
ರವರ ಜೊತೆಗೂಡಿ RNA ಅಣುವನ್ನು ಸಣ್ಣ 
ಸಣ್ಣ ತುಣುಕುಗಳಾಗಿ ವಿಭಜಿಸಿ ೬. 1.1. 
ಎರಡು ಆಯಾಮದ ಎಲೆಕ್ಟ್ರೋಫೋರೆಸಿಸ್‌ 


ತಂತ್ರಜ್ಞಾನವನ್ನು ಆವಿಷ್ಕರಿಸಿದೆರು. ಹೀಗೆ 
ಆರ್‌ಎನ್‌ಎ ಯ ಒಂದು ಬಗೆಯಾದ 
ಮೆಸೆಂಜರ್‌ ಆರ್‌ಎನ್‌ಎ ಸರಪಳಿಯಲ್ಲಿ 
ನ್ಯೂಕ್ಲಿಕ್‌ ಆಮ್ಲಗಳ ಕ್ರಮಬದ್ಧವಾದ 
ಜೋಡಣೆ ವಿವರಿಸಲು ಸ್ಯಾಂಗರ್‌ ಅವರು 
ಯಶಸ್ವಿಯಾದರು. 


1970 ರ ಆಸುಪಾಸಿಗೆ ಸ್ಯಾಂಗರ್‌ ರವರು 
ಪಾಲ್‌ ಬರ್ಗ್‌ ಮತ್ತು ವಾಲ್ಟರ್‌ ರವರ 
ಜೊತೆಗೂಡಿ ಡಿಎನ್‌ಎ ಸರಪಳಿಯಲ್ಲಿ ನ್ಯೂಕ್ಲಿಕ್‌ 
ಆಮ್ಲಗಳ ಕ್ರಮಬದ್ಧವಾದ ಜೋಡಣೆಯ 
ವಿನ್ಯಾಸ ತಿಳಿಯಲು ಸಂಶೋಧನೆ 


ರಾಜಾ ತ್ರಿವಿಕ್ತಮ ಮತ್ತೆ ಮರದತ್ತ ತೆರಳಿ ೫ 
ಶವವನ್ನು ಸ್ಮಶಾನಕ್ಕೆ ಹೊತ್ತೊಯ್ಯಲು ಸಿದ್ಧನಾದ. 8 
ಶವ ಮರದ ಮೇಲೆ ತೂಗಾಡುತ್ತಿತ್ತು. ಅದನ್ನು ಕೆಳಗೆ | 
ಇಳಿಸಿ, ಹೆಗಲ ಮೇಲಿಟ್ಟು ಮುಂದಡಿಯಿಟ್ಟ ಕತ್ತಲೆ 
ಗಾಢವಾಗಿತ್ತು ಹಾದಿ ದೂರವಿತ್ತು ಒಂದೆರಡು 
ನಡೆ ನಡೆದಿರಬೇಕಷ್ಟೆ ಶವದೊಳಗಿದ್ದ ಬೇತಾಳ 
ಮಾತನಾಡಲು ಆರಂಭಿಸಿತು. 
“ರಾಜ. ನಿನ್ನ ಈ ಹಠ ನನಗೆ ಬಹಳ ಮೆಚ್ಚುಗೆಯಾಗಿದೆ. 
ಏನಾದರೂ ಸರಿಯೇ, ಹಿಡಿದ ಕೆಲಸವನ್ನು 
ಮುಗಿಸಲೇಬೇಕು ಎಂದು ಹೊರಟಿದ್ದಿ. ಶುಭವಾಗಲಿ. 
ವಿಕ್ರಮ ಮೌನವಾಗಿಯೇ ಇದ್ದದ್ದನ್ನು ಕಂಡು ಬೇತಾಳ 
ಮಾತನ್ನು ಮುಂದುವರೆಸಿತು. 
“ಲೆಕ್ಕದಲ್ಲಿ ನೀನು ಜಾಣ ಎನ್ನುವುದನ್ನು ತೋರಿಸಿಬಿಟ್ಟೆ. 
ಅಮ್ಮ ಮಗನಿಗೆ ಕೊಟ್ಟ ಉಂಡೆಯಲ್ಲಿ ನಲವತ್ತು ಅಡಿ 
ದಾರ ಇತ್ತು ಎಂದೆಯಲ್ಲ ನಿನ್ನ ಲೆಕ್ಕ ಸರಿ. ಬದುಕಿನ 
ಲೆಕ್ಕಾಚಾರವೇ ಬೇರೆ. ನಿನ್ನ 
ಹಠದಿಂದ ನನ್ನ ಸಂಸ್ಕಾರ 
ಮಾಡಬಹುದು ಎಂದು 
ಲೆಕ್ಕ ಹಾಕಿದ್ದೀಯಲ್ಲ.” 
ಎಂದು ಕಿಚಾಯಿಸಿತು. 
“ಇರಲಿ. ಕೆಲವೊಮ್ಮೆ ಹೀಗೆ ಲೆಕ್ಕಾಚಾರ 
ತಪ್ಪಾಗಬಹುದು. ಅದಕ್ಕೆ ಒಂದು ಕಥೆ 
ಹೇಳುತ್ತೇನೆ ಕೇಳು. ಒಂದು ಊರಿನಲ್ಲಿ ಅಕ್ಕ 
ಪಕ್ಕದ ಅಂಗಡಿಯಲ್ಲಿ ಇಬ್ಬರು ಗೆಳೆಯರು 
ಹಾಲು ಮಾರುತ್ತಿದ್ದರು. ಒಬ್ಬ ಪ್ರಾಮಾಣಿಕ. 
ಹಾಲಿನಲ್ಲಿ ನೀರನ್ನು ಬೆರೆಸದೆಯೇ ಮಾರುತ್ತಿದ್ದ. 
ಹೀಗಾಗಿ ಅವನ ಅಂಗಡಿಯಲ್ಲಿ ಯಾವಾಗಲೂ 
ಜನಜಂಗುಳಿ ಇರುತ್ತಿತ್ತು ಪಕ್ಕದ ಅಂಗಡಿಯವ 
ಜಿಪುಣ. ಇದನ್ನು ಕಂಡರೆ ಅಸೂಯೆ. ಏಕೆಂದರೆ 
ಆತ ಹಾಲಿನಲ್ಲಿ ನೀರನ್ನು ಬೆರೆಸದೆ ಎಂದೂ 
ಮಾರುತ್ತಿರಲಿಲ್ಲ. ಹೀಗಾಗಿ ಪ್ರಾಮಾಣಿಕನ ಹಾಲಿನ 
ಗುಣಮಟ್ಟವನ್ನು ಕಡಿಮೆ ಮಾಡುವ ಅವಕಾಶ 
ಸಿಗುತ್ತದೆಯೋ ಎಂದು ಕಾಯುತ್ತಿದ್ದ. 
“ಒಂದು ದಿನ ಅಂತಹ ಅವಕಾಶ 
ದೊರಕಿತು. ಪ್ರಾಮಾಣಿಕನಿಗೆ ತುರ್ತಾಗಿ 


ಕಳೆದ ಸಂಚಿಕೆಯ ಬೇತಾಳನ ಪ್ರಶ್ನೆಗೆ ಉತ್ತರ: 


ಅಮ್ಮ ಕೊಟ್ಟ ದಾರದ ಉಂಡೆಯಲ್ಲಿ ಇದ್ದ ದಾರದ ಉದ್ದ 'x' 
ಅದರಲ್ಲಿ ಅಣ್ಣನಿಗೆ ಕೊಟ್ಟದ್ದು ೫/2. ಬಟ್ಟೆ ಒಣಗಿಸಲು ಉಪಯೋಗಿಸಿದ್ದು. 
2/2 1/2. ಅಂದರೆ ೫/4 

ಪಟ ಮಾಡಲು ಬಳಸಿದ್ದು (x-(x/2 + ೫/4))2/5 = 2x/20= 
೫/10 

ಬಾಲಂಗೋಚಿಗೆ ಬಳಸಿದ್ದು ೫/2೦ 

ಆದ್ದರಿಂದ ಉಳಿದ ದಾರ =x? (x/2+x/4+x/10+x/20) = 
(x- 18x/20) ಎ ೫/10 = 4 ಅಡಿ 

ಅಂದರೆ ಅಮ್ಮ ಕೊಟ್ಟಿದ್ದು ಇದರ ಹತ್ತು ಪಟ್ಟು ಅರ್ಥಾತ್‌ 40 ಅಡಿ 
ಉದ್ದದ ದಾರವಿದ್ದ ಉಂಡೆ. 


[4 


ವಿಕ್ರಮ ಮತ್ತು 
ಬೇತಾಳನ ಕಥೆಗಳು 


ಹೊ ಎಲ್ಲಿಗೋ 


i ಹೋಗಬೇಕಾಗಿ 

| ಅಂಗಡಿಯನ್ನು ನೋಡಿಕೊಳ್ಳಲು ಜಿಪುಣನಿಗೆ 
' ಹೇಳಿದ್ದ ಜಿಪುಣನಿಗೋ ಖುಷಿಯೋ ಖುಷಿ. 
' ಪ್ರಾಮಾಣಿಕ ಆ ಕಡೆಗೆ ಹೋದ ಕೂಡಲೇ ಈ ಕಡೆ 
| ತನ್ನ ಕೆಲಸ ಆರಂಭಿಸಿದ. ಇಬ್ಬರ ಅಂಗಡಿಯಲ್ಲಿಯೂ 


ಬಂದಾಗ ತನ್ನ 


ಒಂದೇ ಗಾತ್ರದ ಪಾತ್ರೆಗಳಿದ್ದುವು. ಜಿಪುಣನ 
ಅಂಗಡಿಯಲ್ಲಿ ಅದರಲ್ಲಿ ನೀರು ತುಂಬಿತ್ತು 
ಪ್ರಾಮಾಣಿಕನ ಅಂಗಡಿಯಲ್ಲಿ ಶುದ್ಧ ಹಾಲು. 
“ಜಿಪುಣ ನೀರಿನ ಪಾತ್ರೆಯಿಂದ ಒಂದಿಷ್ಟು ನೀರನ್ನು 
ತೆಗೆದು ಪ್ರಾಮಾಣಿಕನ ಹಾಲಿನ ಪಾತ್ರೆಯಲ್ಲಿ 
ಬೆರೆಸಿ ಬಿಟ್ಟ ಹೀಗೆ ಅವನ ಹಾಲಿನ ಗುಣವನ್ನು 
ಕಡಿಮೆ ಮಾಡುವ ಕೆಟ್ಟ ಆಲೋಚನೆ ಅವನದ್ದು. 
ಆದರೆ ಸ್ವಲ್ಪ ಹೊತ್ತಿನ ನಂತರ ಪಾತ್ರೆಯಲ್ಲಿ 
ಮೊದಲಿದ್ದುದಕ್ಕಿಂತಲೂ ಹೆಚ್ಚು ಹಾಲು ಇದ್ದುದನ್ನು 
ನೋಡಿ ಪ್ರಾಮಾಣಿಕನಿಗೆ ತನ್ನ ಮೇಲೆ ಅನುಮಾನ 
ಬರಬಹುದು ಎಂಬ ಸಂದೇಹವುಂಟಾಯಿತು. 
ಕೂಡಲೇ ಆ ನೀರು ಬೆರೆತಿದ್ದ ಹಾಲಿನ ಪಾತ್ರೆಯಿಂದ 
ಮೊದಲು ಬೆರೆಸಿದ್ದ ನೀರಿನಷ್ಟೆ ಪ್ರಮಾಣದ ಹಾಲನ್ನು 
ಹೊರತೆಗೆದು ಬಿಟ್ಟ ಹೀಗೆ ಪ್ರಾಮಾಣಿಕನಿಗೆ ತನ್ನ ಕೆಟ್ಟ 
ಕೆಲಸದ ವಿಚಾರ ತಿಳಿಯದಂತೆ ಎಚ್ಚರ ವಹಿಸಿದ. 
ಇಷ್ಟು ಹೇಳಿದ ಬೇತಾಳ, ಸ್ಪಲ್ಪ ಮಾತು ನಿಲ್ಲಿಸಿ, 
ವಿಕಮ ಏನಾದರೂ ಪ್ರಶಿಕ್ರಿಯಿಸುವನೋ ಎಂದು 
ಕಾದಿತು. ಆದರೆ ವಿಕ್ರಮ ನಿರ್ಭಾವುಕನಾಗಿ, ಮೌನವಾಗಿ ಮುನ್ನಡೆದ. 
ಹೇಗಾದರೂ ಆತನ ಮೌನವನ್ನು ಮುರಿಯಲೇ ಬೇಕು ಎಂದು 
ತೀರ್ಮಾನಿಸಿದ ಬೇತಾಳ ತನ್ನ ಮಾತನ್ನು ಮುಂದುವರೆಸಿತು. “ಜಾಣ 
ರಾಜನೇ. ನೀನು ಲೆಕ್ಕದಲ್ಲಿ ತಪ್ಪುವುದಿಲ್ಲವಲ್ಲ. ಈಗ ಹೇಳು. ಆ ಹಾಲಿನಲ್ಲಿ 
ಬೆರೆತ ನೀರಿನ ಪ್ರಮಾಣ ಜಾಸ್ತಿಯೋ, ನೀರಿನಲ್ಲಿ ಬೆರೆತಿರುವ ಹಾಲಿನ 
ಪ್ರಮಾಣ ಜಾಸ್ತಿಯೋ? 
“ಈ ಪಶ್ನೆಗೆ ಉತ್ತರ ಗೊತ್ತಿದ್ದೂ ಹೇಳದಿದ್ದರೆ ನಿನ್ನ ತಲೆ ಸಾವಿರ 
ಹೋಳಾಗಿಬಿಡುತ್ತದೆ.” ಎಂದು ಬೇತಾಳ ಬೆದರಿಸಿತು. 

ಗಣಿತದಲ್ಲಿ ಜಾಣನಾದ ವಿಕ್ರಮ ಸವಾಲನ್ನು ಎದುರಿಸದೆ ಇರುತ್ತಾನೆಯೇ? 
ತಕ್ಷಣವೇ ಅವನು ಸರಿ ಉತ್ತರವನ್ನು ನೀಡಿದ. ಆ ಉತ್ತರವೇನು ಎಂದು 
ಜಾಣರಾದ ನಿಮಗೂ ಗೊತ್ತಿರಬೇಕಲ್ಲ? ನಮಗೆ ಬರೆದು ತಿಳಿಸಿ. ಉತ್ತರವನ್ನು 
ಕಳಿಸಬೇಕಾದ ವಿಳಾಸ: kutuhalikannada@gmail.com 


ಕುತೂಹಲಿ ತಂಡ. 


ಹಾಗಿದ್ದರೆ ವಿಕ್ರಮ ಇಷ್ಟೆಲ್ಲ ಲೆಕ್ಕ ಹಾಕಿದನಾ ಎನ್ನಬೇಡಿ. ಇದನ್ನು 
ಸರಳವಾಗಿ ಮನಸ್ಸಿನಲ್ಲಿಯೇ ಗಣಿಸಬಹುದು. ಉಳಿದಿರುವುದು 
ನಾಲ್ಕು ಅಡಿ. ಅದು ಐದರಲ್ಲಿ ಎರಡು ಪಾಲು. ಐದರಲ್ಲಿ ಎರಡು 
ಪಾಲಿನಷ್ಟನ್ನು ಪಟ ಮಾಡಲು ಹಾಗೂ ಐದರಲ್ಲಿ ಒಂದು ಪಾಲಿನಷ್ಟನ್ನು 
ಬಾಲಂಗೋಚಿಗೆ ಬಳಸಲಾಗಿತ್ತು. ಅಂದರೆ ನಾಲ್ಕು ಅಡಿ ಪಟ ಕಟ್ಟಲು 
ಹಾಗೂ ಎರಡು ಅಡಿ ಬಾಲಂಗೋಚಿಗೆ ಖರ್ಚಾಗಿದ್ದುವು. ಇವೆಲ್ಲವೂ 
ಒಟ್ಟಾದರೆ ಹತ್ತು ಅಡಿ ಆಯಿತು. ಇದು ಬಟ್ಟೆ ಒಣಗಿಸಲು ಬಳಸಿದ್ದಕ್ಕೆ 
ಸಮ. ಏಕೆಂದರೆ ಅಣ್ಣನಿಗೆ ಕೊಟ್ಟು ಉಳಿದಿದ್ದರಲ್ಲಿ ಅರ್ಧವನ್ನು ಬಟ್ಟೆ 
ಕಟ್ಟಲು ಉಪಯೋಗಿಸಿದ್ದ. ಇವೆಲ್ಲ ಕೂಡಿ ಒಟ್ಟು ಇಪ್ಪತ್ತು ಅಡಿ ಆಯಿತು. 
ಈ ಇಪ್ಪತ್ತು ಅಡಿಯಷ್ಟೆ ಅವನು ಅಣ್ಣನಿಗೆ ಕೊಟ್ಟನಲ್ಲವೇ? ಹೀಗೆ 
ಒಟ್ಟು ನಲವತ್ತು ಎ೦ದು ವಿಕ್ರಮ ಶರ್ಕಿಸಿದ್ದ. ಇಷ್ಟನ್ನೂ ಕ್ಷಣಾರ್ಧದಲ್ಲಿ 
ಮನಸ್ಸಿನಲ್ಲಿಯೇ ಗಣಿಸಬಹುದು. 


ಇತುರೂಹಲಿ 


ಪ್ರಾರಂಭಿಸಿದರು. ಆದರೆ ಡಿಎನ್‌ಎ ಅಣುವು ಇನ್ಸುಲಿನ್‌ 
ಅಣುವಿನ ರಚನೆಯಷ್ಟು ಸುಲಭವಾಗಿರಲಿಲ್ಲ. ಡಿಎನ್‌ಎ 
ಅಣುವು ಕೇವಲ ನಾಲ್ಕೇ ನಾಲ್ಕು ವಿಧದ ನೈಟ್ರೋಜನ್‌ 
ಕ್ಷಾರಗಳು 
ನ್ಯೂಕ್ಷಿಯೋಟೈಡ್‌ ಎಂದು ಕರೆಯಲ್ಪಡುವ ಸಾವಿರಾರು 
ಮಣಿಗಳನ್ನೊಳಗೊಂಡ ತುಂಬಾ ದೊಡ್ಡದಾದ 
ಸರಪಳಿಯಾಗಿತ್ತು. 

ಡಿಎನ್‌ಎ ಅಣುವಿನಲ್ಲಿ ನ್ಯೂಕ್ಲಿಕ್‌ ಆಮ್ಲಗಳ 
ಅನುಕ್ರಮ ಜೋಡಣೆಯನ್ನು ಅರಿಯಲು, ಡಿಎನ್‌ಎ 
ಸರಪಳಿಯನ್ನು ಸಣ್ಣ ತುಣುಕುಗಳಾಗಿ ತುಂಡರಿಸಿ, 
ಬೇರ್ಪಡಿಸಲು ಹಲವಾರು ವಿಧಾನಗಳನ್ನು ಆವಿಷ್ಠರಿಸಿದ 
ಶ್ರೇಯ ಸ್ಕಾಂಗರ್‌ ರವರಿಗೆ ಸಲ್ಲಬೇಕು. ಸುಮಾರು 15 
ವರ್ಷಗಳ ನಿರಂತರ ಸ೦ಶೋಧನೆಯಲ್ಲಿ ಹಲವಾರು 
ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಿದರು. 1975 ರಲ್ಲಿ 
“ಪ್ಲಸ್‌ ಮತ್ತು ಮೈನಸ್‌” ತಂತ್ರಜ್ಞಾನದ ಸಹಾಯದಿಂದ 
ಡಿಎನ್‌ಎ ಅಣುವಿನಲ್ಲಿ 80ಕ್ಕೂ ಹೆಚ್ಚು ನ್ಯೂಕ್ಲಿಯೋಟೈಡು 
ಇದ್ದಾಗ್ಯೂ ಅದರ ಸರಣಿಯನ್ನು ನಿರ್ಧರಿಸುವುದು 
ಸಾಧ್ಯವಾಯಿತು. ಅಕ್ರಿಲಾಮೈಡ್‌ - ಜೆಲ್‌ ಆಧಾರಿತ 
“ರೀಡ್‌ ಆಫ್‌“ ಎಂಬ ಹೊಸ ವಿಧಾನವನ್ನು ಇದಕ್ಕಾಗಿ 
ಇವರು ರೂಪಿಸಿದರು. ಇದರ ಸಹಾಯದಿಂದ 
ಸ್ಯಾಂಗರ್‌ ರವರು ೫174 ಎಂಬ ಹೆಸರಿನ ವೈರಸ್ಸಿನ 
ಡಿಎನ್‌ಎ ಸರಪಳಿಯಲ್ಲಿರುವ ನ್ಯೂಕ್ಷಿಯೋಟೈಡುಗಳ 
ಕ್ರಮಬದ್ಧವಾದ. ಜೋಡಣೆಯನ್ನು ವಿವರಿಸಿದರು. 
ಈ ಡಿಎನ್‌ಎ ಸರಪಳಿಯಲ್ಲಿ ಸರಿಸುಮಾರು 5375 


ನ್ಯೂಕ್ಲಿಯೋಟೈಡುಗಳು ಇರುತ್ತದೆ. ಹೀಗೆ ಮುಂದುವರಿದು ಸ್ಯಾಂಗರ್‌ ರವರು 
"ಡೈಡಿಯಾಕ್ಸಿ ಸರಪಳಿ ಟರ್ಮಿನೇಶನ್‌“ ವಿಧಾನದಿಂದ 3000,000,000 
ಕ್ಕೂ ಹೆಚ್ಚು ನೈಟ್ರೋಜನ್‌ ಕ್ಷಾರಗಳನ್ನೊಳಗೊಂಡ ಡಿಎನ್‌ಎ ಅಣುವನ್ನು 
ತುಂಡರಿಸಿ, ಅದರ ರಚನೆಯನ್ನು ವಿವರಿಸುವುದರಲ್ಲಿ ಯಶಸ್ವಿಯಾದರು. 
ಪ್ರಸಿದ್ಧಿಯಾಗಿದೆ. 


ಈ ವಿಧಾನವು ಇಂದು ಸ್ಕಾಂಗರ್‌ ವಿಧಾನವೆಂದೇ 


As a reader who values Kutuhali team's hard 
work, it gives me immense pleasure to express 
my words of appreciation. Look forward to 
contributing articles to Kutuhali. An effort like 
this was need of the hour, Kannada needed a 
premium science magazine like Kutuhali! Great 
service to Kannada language, a great value 


addition! 


Honestly, the magazine is getting better from one 
edition to another! Hats off to the entire team in 
putting together such great quality information 
in a unique way! Hope Kutuhali can reach out to 
all schools and colleges so that students can avail 
this great opportunity to read and understand 
science facts put in a very interesting way. 


My best wishes to the entire team! 


Seema Kulkarni 


ರಚನೆ ಮತ್ತು ವಿನ್ಯಾಸ: ಆನಂದಮೈಡ್‌ ಮೀಡಿಯಾ ಪ್ರೈವೇಟ್‌ ಲಿಮಿಟೆಡ್‌, 


ವಿವಿಧ ಅನುಕ್ರಮದಲ್ಲಿ ಜೋಡಿಸಲ್ಪಟ್ಟ 


ಡಿಎನ್‌ಎ ಸರಪಳಿಯನ್ನು 
ಸಣ್ಣ ತುಣುಕುಗಳಾಗಿ 
ತುಂಡರಿಸಿ, ಬೇರ್ಪಡಿಸಲು 
ಹಲವಾರು ವಿಧಾನಗಳನ್ನು 
ಆವಿಷ್ಕರಿಸಿದ ಶ್ರೇಯ 
ಸ್ಯಾಂಗರ್‌ ರವರಿಗೆ ಸಲ್ಲಬೇಕು. 
ಸುಮಾರು 15 ವರ್ಷಗಳ 
ನಿರಂತರ ಸಂಶೋಧನೆಯಲ್ಲಿ 
ಹಲವಾರು ತಂತ್ರಜ್ಞಾನವನ್ನು 
ಅಭಿವೃದ್ಧಿಪಡಿಸಿದರು. 
1975 ರಲ್ಲಿ "ಪ್ಲಸ್‌ ಮತ್ತು 
ಮೈನಸ್‌” ತಂತ್ರಜ್ಞಾನದ 
ಸಹಾಯದಿಂದ ಡಿಎನ್‌ಎ 
ಅಣುವಿನಲ್ಲಿ 80ಕ್ಕೂ ಹೆಚ್ಚು 
ನ್ಯೂಕ್ಷಿಯೋಟೈಡು ಇದ್ದಾಗ್ಯೂ 
ಅದರ ಸರಣಿಯನ್ನು 
ನಿರ್ಧರಿಸುವುದು 
ಸಾಧ್ಯವಾಯಿತು. 


ಆಪ್ತ ವಲಯದಲ್ಲಿ ಫೆಡ್‌ ಎಂದೇ ಪ್ರಖ್ಯಾತರಾಗಿದ್ದರು. ತಮ್ಮ 
ವಯಸಿನಲ್ಲಿ ನ್ಯುಮೋನಿಯಾ ಕಾಯಿಲೆಗೆ ತುತ್ತಾಗಿ ನವಂಬರ್‌ 19, 2013 
ರಲ್ಲಿ ಕೇಂಬ್ರಡ್ಡ್‌ನಲ್ಲಿ ಕೊನೆಯುಸಿರೆಳೆದರು. 

ಎನ್‌. ಅನಂತಪದ್ಮನಾಭ ಹೆಗ್ಗಡದೇವನ ಕೋಟೆಯ ಮುಳ್ಳೂರು 


ಆಗಸ್ಟ್‌ ೭೦೭೦ ಡಿ) 


ಈ ವಿಧಾನದ ಪತ್ತೆಗೂ ಮೊದಲು ಸಾವಿರ 
ಕ್ಲಾರಗಳನ್ನು ಹೊಂದಿರುವ ಸರಪಳಿಯನ್ನು ತುಂಡರಿಸಿ 
ಬೇರ್ಪಡಿಸಲು ವರ್ಷಗಳೇ ಬೇಕಾಗಿತ್ತು ಸ್ಕಾಂಗರ್‌ 
ವಿಧಾನದಿಂದ ಕೆಲವೇ ಗಂಟೆಗಳಲ್ಲಿ ಕೋಟಿಗೂ 
ಹೆಚ್ಚು ಕ್ಲಾರಗಳನ್ನು ಹೊಂದಿರುವ ಸರಪಳಿಯನ್ನು 
ತುಂಡರಿಸಿ ಬೇರ್ಪಡಿಸಲು ಸಾಧ್ಯವಾಯಿತು. ಇವರ ಈ 
ಅಧ್ಯಯನದಿಂದಾಗಿ ಮಾನವನ ಜೀವಕೋಶದಲ್ಲಿರುವ 
ಮೈಟೊಕಾಂಡ್ರಿಯಾದ ಡಿಎನ್‌ಎ ರಚನೆಯನ್ನು 


ಕ್ರಮಬದ್ಧಗೊಳಿಸಿದಾಗ ಮೈಟೊಕಾಂಡ್ರಿಯವು ಮಾನವ 


ಜೀವಕೋಶದೊಂದಿಗೆ ಕೂಡುಜೀವನ ನಡೆಸುತ್ತಿರುವ 
ಜೀವಕೋಶದ ಹೊರಗಿನ ರಚನೆ ಎಂಬ ವಾದಕ್ಕೆ ಪುಷ್ಟಿ 
ಸಿಕ್ಕಿತು. ಹೀಗೆ ಡಿಎನ್‌ಎ ಅಣುವಿನ ರಚನೆಯ ಕ್ರಮವನ್ನು 
ಅರಿಯುವ ತಂತ್ರಜ್ಞಾನ ರೂಪಿಸಿದ್ದಕ್ಕಾಗಿ 1980ರಲ್ಲಿ 
ಮತ್ತೊಮ್ಮೆ ನೋಬೆಲ್‌ ಪ್ರಶಸಿಗೆ ಭಾಜನರಾದರು. ಈ 
ಬಾರಿಯ ನೋಬೆಲ್‌ ಪ್ರಶಸ್ತಿಯನ್ನು ವಾಲ್ಟರ್‌ ಮತ್ತು 
ಬರ್ಗ್‌ ಅವರೊಂದಿಗೆ ಹಂಚಿಕೊಂಡರು. 

“ವಿಜ್ಞಾನವು ಹಲವಾರು ಜನರು ಚಿನ್ನದ 
ಪದಕಗಳನ್ನು ಗೆಲ್ಲಲು ಪ್ರಯತ್ನಿಸುವ ಒಲಂಪಿಕ್‌ 


ಕ್ರೀಡಾಕೂಟವಾಗಲಿ ಅಥವಾ ಇನ್ಯಾವುದೇ ಸರ್ಧೆಯಲ್ಲ. 


ಚಿನ್ನದ ಪದಕ ಪಡೆಯದಿದ್ದರೆ ನೀವು ಗಣನೆಗೆ 
ಬರುವುದಿಲ್ಲವೆಂತಲ್ಲ. ವಾಸ್ತವವಾಗಿ ತುಂಬಾ ಜನರು 
ಒಟ್ಟಾಗಿ ಕೆಲಸ ಮಾಡುತ್ತಿದ್ದಾರೆ ಹಾಗೂ ವಿಜ್ಞಾನಕ್ಕೆ 
ಕೊಡುಗೆ ನೀಡುತ್ತಿದ್ದಾರೆ. ಅಂತಿಮವಾಗಿ ವಿಜ್ಞಾನವೇ 
ಮುಖ್ಯ” ಎಂದು ಸಾರಿದ ಸ್ಕಾಂಗರ್‌ ರವರು 
95 ನೇ 


ಶಾಲೆಯಲ್ಲಿ ಸಹಶಿಕ್ಷಕರಾಗಿದ್ದಾರೆ. 


ಎಲ್ಲ ಕಥೆಗಳನ್ನು ಓದಿ ಮುಗಿಸಿದೆ. ಒಂದು 


ಪ್ರೌಢ ಸಾಹಿತ್ಯ ಸಂಕಲನವನ್ನು ಓದಿದಂತೆ 
ಅನ್ನಿಸಿತು. ವಿಜ್ಞಾನ ಕಥೆಗಳಿಗೆ ಮಾದರಿಯಾಗಬಲ್ಲ 
ಸಂಪುಟವಿದು ಧನ್ಯವಾದ. 
ಎ ಶಿವಶಂಕರ ಶಾಸ್ತ್ರಿ ಕೋಲಾರ 


ಬೆಂಗಳೂರು 


